WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೩, ೨೦೧೨ (ಫಾಲ್ಗುಣ ೪, ಶಕ ವರ್ಷ ೧೯೩೩) ಸಂಚಿಕೆ ೮ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಸುರಳಿಕಲ್‌ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 
ಟೆಂಡರ್‌ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2010, ದಿನಾಂಕ : 27-11-2010. 
2. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ 
ಮುಇಂ/ಸನೀ(ಉ)ವ/ಬಿಜೆಪಿ/ಎಇ-6/2011-12/5558, ದಿನಾಂಕ: 31-10-2011. 
ಪ್ರಸ್ತಾವನೆ : 
ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಸುರಳಿಕಲ್‌ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ ರೂ. 428.00 ಲಕ್ಷ 
ಮೊತ್ತದ ಅಂದಾಜಿಗೆ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯರವರ ಕಛೇರಿ ನೋಂದಣಿ ಸಂಖ್ಯೆ : 183/2010-11 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಲಾಗಿದೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
































ರಾಜ್ನ ಟೆಂಡರ್‌ ಬುಲೆಟಿನ್‌ 8-7-2011 
ಕನ್ನಡ ಪ್ರಭ ದಿನ ಪತ್ರಿಕೆ 7-7-2011 
ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿರುತ್ತಾರೆ. ಇವರು ಅರ್ಹತೆ ಹೊಂದಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಿಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 4,03,37,588/- 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 4,14,23,908/- 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಮಂಜೂರಾದ ಪರಿಷ್ಕರಿಸಿದ 
ಸಂಖ್ಯೆ ಶ್ರೀ/ಮೆಸರ್ಸ್‌ ಗುತ್ತಿಗೆದಾರರು ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ ಮೇಲಿನ ಶೇಕಡಾವಾರು ಶೇಕಡಾವಾರು 
ದರಗಳಂತೆ ಟೆಂಡರಿನ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಮೊತ್ತ 
ಕ ಮೆ. ಅಭಿರಾಮ ಇನ್‌ಫ್ರಾ ಪ್ರಾಜೆಕ್ಟ್ಸ್‌ ಪ್ರೈ.ಲಿ. ಒಂದನೇ | 5,47,54,598/- 35.74 ಹೆಚ್ಚು 32.18 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 




















ಮೇಲ್ಕಂಡಂತೆ ಮೆ. ಅಭಿರಾಮ ಇನ್‌ಫ್ರಾ ಪ್ರಾಜೆಕ್ಟ್ಸ್‌ ಪ್ರೈ. ಲಿ. ಒಂದನೇ ದರ್ಜೆ ಗುತ್ತಿಗೆದಾರರು, ಇವರು ಟೆಂಡರ್‌ನಲ್ಲಿ ಅರ್ಹತೆ 
ಹೊಂದಿರುವ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ 
ಶೇಕಡ 32.18 ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ 
ವಲಯ, ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾ೦ಕ: 10-12-2011ರ ಪತ್ರದಲ್ಲಿ ಕಾಮಗಾರಿಯನ್ನು ಅವರು ನಮೂದಿಸಿರುವ ದರಗಳನ್ನು ಕಡಿಮೆಗೊಳಿಸಿ ರೂ. 


4,80,51,733/-ಗಳಿಗೆ ಟೆಂಡರನ್ನು ಅನುಮೋದಿಸಲು ಕೋರಿರುತ್ತಾರೆ. 
(೫೨೧) 


೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ. 4,14,23,908/- 
ಗಳ ಮೇಲೆ ಶೇ. 16.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 4,80,51,733/-ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 78 ಅಪಿಬಂ 2011 (ತಾಂತ್ರಿಕ), ಬೆಂಗಳೂರು, ದಿನಾಂಕ : 5ನೇ ಜನವರಿ 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಸುರಳಿಕಲ್‌ ಗ್ರಾಮದ ಹತ್ತಿರ ಬ್ಯಾರೇಜ್‌ 
ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ೦ಂತೆ ಟೆಂಡರಿಗಿಡಲಾದ ಮೊತ್ತ ರೂ. 4.14,23,908/-ಗಳ 
ಮೇಲೆ ಶೇ. 16.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 4.80,5733/- ಗಳಿಗೆ (ರೂ. ನಾಲ್ಕು ಕೋಟ ಎಂಬತ್ತು ಲಕ್ಷ ಐವತ್ತೊಂದು ಸಾವಿರದ 
ಏಳುನೂರ ಮೂವತ್ತಮೂರು ಮಾತ್ರ) ಗಳಿಗೆ ಮೆ. ಅಭಿರಾಮ ಇನ್‌ಫ್ರಾ ಪ್ರಾಜೆಕ್ಟ್ಸ್‌ ಪ್ರೈ.ಲಿ, ಒಂದನೇ ದರ್ಜೆ ಗುತ್ತಿಗೆದಾರರುರವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20-1-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 257 ಜಲ ಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 


ಜಲ ಸಂಪನ್ಮೂಲ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಸನೀಇ 120 ಭೂಸ್ವಾಪ್ರ 2011, ಬೆಂಗಳೂರು, ದಿನಾಂಕ : 4-1-2012. 
ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕಿನ ಮಾದಿನಾಳ ಗ್ರಾಮದ ವಸರು ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊ೦ಡ ಜಮೀನುಗಳಿಗೆ 


ಪರಿಹಾರ ಪಾವತಿಸುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 120 ಭೂಸ್ವಾಪ್ರ 2011, ದಿನಾಂಕ : 28-10-11 ರಂದು ಹೊರಡಿಸಲಾದ 
ಆದೇಶದ ಪಸ್ತಾವನೆಯ ಭಾಗದಲ್ಲಿರುವ ಪಟ್ಟಿಯನ್ನು ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 






































ಕ್ರಸಂ. ಎಲ್‌.ಎ.ಸಿ. ಸಂಖ್ಯೆ ಮದಿನಾಳ ಗ್ರಾಮದ ಸ.ನಂ. ವಿಸ್ತೀರ್ಣ ಎ-ಗುಂ ಪರಿಹಾರ ಮೊತ್ತ (ರೂ.ಗಳಲ್ಲಿ) 

1 15/04 93 2-01 510825 
2 16/04 95/ 0.07 49787 
3 17/04 95/2 0-22 155403 
4 18/04 99/3 0-24 169485 
5 19/04 102/2 0-05 35705 
6 20/40 102/1 0-38 371592 

ಒಟ್ಟು 1352797 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದಪ 
(aN) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 258 ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಜಲ ಸಂಪನ್ಮೂಲ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಸನೀಇ 74 ಅಪಿಬಂ 2011 (ತಾಂತ್ರಿಕ), ಬೆಂಗಳೂರು, ದಿನಾಂಕ : 24-12-2011. 


ಬೆಳಗಾವಿ ಜಿಲ್ಲೆ, ಗೋಕಾಕ್‌ ತಾಲ್ಲೂಕಿನ ಗೊಡಚಿನಮಲ್ಕಿ ಗ್ರಾಮದ ಹತ್ತಿರ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 74 ಅಪಿಬ೦ 201 (ತಾಂತ್ರಿಕ), ದಿನಾಂಕ: 7-12-2011 
ರಂದು ಹೊರಡಿಸಲಾದ ಆದೇಶದಲ್ಲಿ “ಟೆಂಡರಿಗಿಡಲಾದ ಮೊತ್ತ ರೂ. 84,21,924/-ಗಳ ಮೇಲೆ ಶೇ. 14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 
1,00,76,321/- (ರೂ. ಒಂದು ಕೋಟಿ ಎಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಾತ್ರ” ಎಂಬುದರ ಬದಲಾಗಿ “ಟೆಂಡರಿಗಿಡಲಾದ ಮೊತ್ತ ರೂ. 
84,21,924/-ಗಳ ಮೇಲೆ ಶೇ. 14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 96,00,993/- (ರೂ. ತೊಂಬತ್ತಾರು ಲಕ್ಷ ಒಂಭೈನೂರ ತೊಂಭತ್ಮೂರು 
ಮಾತ್ರ)” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 259 ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೨೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸುತ್ತೋಲೆ 
ಸಂಖ್ಯೆ : ಸಿಆಸುಇ 54 ಸೇವಿ 2011, ಬೆಂಗಳೂರು, ದಿನಾಂಕ : 27-12-2011. 


ವಿಷಯ : ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಕಲ೦ 12(4)ರನ್ವಯ ಇಲಾಖಾ ವಿಚಾರಣೆಯ ಪ್ರಕರಣಗಳಲ್ಲಿ ಲೋಕಾಯುಕ್ತ 
ಸಂಸ್ಥೆಗೆ ಶೀಘ್ರವಾಗಿ ವರದಿ ಕಳುಹಿಸುವ ಬಗ್ಗೆ. 
ಉಲ್ಲೇಖ : ಉಪ ನಿಬಂಧಕರು (ವಿಚಾರಣೆಗಳು-5), ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಇವರ ದಿನಾಂಕ : 3-11-2011 ರ 
ಪತ್ರ ಸಂಖ್ಯೆ: ಕಂಫ್ಲೇಂಟ್‌/ಉಪಲೋಕ್‌/ಬಿಜಿಎಂ/298/2008/ ಡಿಆರ್‌ಇ-5, 
ಸರ್ಕಾರಿ ನೌಕರರು ದುರ್ನಡತೆ ಎಸಗಿದ್ದಾರೆಂದು ಲೋಕಾಯುಕ್ತ ಸಂಸ್ಥೆ ಸಾರ್ವಜನಿಕರಿಂದ ದೂರು ಸ್ವೀಕರಿಸಿದ ಮೇರೆಗೆ ನಡೆಸಿರುವ 
ಪ್ರಾಥಮಿಕ ತನಿಖೆಯಲ್ಲಿ ಸದರಿ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿದೆಯೆಂದು ಕಂಡು ಬಂದಾಗ ಅಂತಹವರ ಮೇಲೆ ಇಲಾಖಾ ವಿಚಾರಣೆ 
ನಡೆಸಲು ಸಂಬಂಧಪಟ್ಟ ಇಲಾಖೆಗೆ ಮಾನ್ಯ ಲೋಕಾಯುಕ್ತರು/ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಕಲಂ 
12(3)ರನ್ವಯ ಕಳುಹಿಸಿದ ವರದಿಯ ಮೇಲೆ ತೆಗೆದುಕೊಂಡ ಕ್ರಮದ ಬಗ್ಗೆ ಲೋಕಾಯುಕ್ತ ಸಂಸ್ಥೆಗೆ ಕೂಡಲೇ ತಿಳಿಸುತ್ತಿಲ್ಲವೆಂದು ಹಾಗೂ ಕೆಲವು 
ಇಲಾಖೆಗಳು ಕ್ರಮ ಕೈಗೊಂಡರೂ ನೆನಪೋಲೆಗಳನ್ನು ಕಳುಹಿಸಿದ ನಂತರವೇ ಸದರಿ ಮಾಹಿತಿಯನ್ನು ಲೋಕಾಯುಕ್ತ ಸಂಸ್ಥೆಗೆ ನೀಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಆದ್ದರಿಂದ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ರ ಕಲಂ 12(3)ರಲ್ಲಿ ಲೋಕಾಯುಕ್ತ ಸಂಸ್ಥೆಯಿಂದ ಸ್ವೀಕೃತವಾಗುವ ವರದಿಗಳ ಮೇಲೆ 
ಸದರಿ ಅಧಿನಿಯಮದ ಕಲಂ 12(4)ರಲ್ಲಿ ನಿಗದಿಪಡಿಸಿರುವ ಅವಧಿಯೊಳಗೆ ತಪ್ಪದೇ ಕ್ರಮ ಕೈಗೊ೦ಡು ಲೋಕಾಯುಕ್ತ ಸಂಸ್ಥೆಗೆ ಕ್ರಮವಾಗಿ ತಿಳಿಸತಕ್ಕದ್ದು. 
ಈ ಸೂಚನೆಗಳನ್ನು ಸರ್ಕಾರದ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ತಮ್ಮ ಇಲಾಖೆಗಳ ಆಡಳಿತಾತ್ಮಕ ವ್ಯಾಪ್ತಿಯಲ್ಲಿ 
ಬರುವ ಸಂಬಂಧಪಟ್ಟ ಎಲ್ಲಾ ಶಿಸ್ತು ಪ್ರಾಧಿಕಾರಗಳಿಗೆ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮೊಹಮ್ಮದ್‌ ಸನಾವುಲ್ಲ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಪಿ.ಆರ್‌. 260 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಯಲ್ಲಿ ಹೆಚ್ಚುವರಿ ಹುದ್ದೆಗಳನ್ನು ಮುಂದುವರಿಸುವ ಬಗ್ಗೆ. 

ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 411 ಸಅಸೇ 2008, ದಿನಾ೦ಕ: 28-07-2009. 

2. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 559 ಸಅಸೇ 2010, ದಿನಾಂಕ: 04-03-2011. 

3. ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಸನೀಇ 108 ಸೇಸಎ 201, 

ದಿನಾಂಕ: 14-09-2011. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ: (1ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರಿ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಯಲ್ಲಿ ಹೆಚ್ಚುವರಿಯಾಗಿ ಈ ಕೆಳಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಸೃಜಿಸಿ ಮೇಲೆ ಉಲ್ಲೇಖ (2)ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಹುದ್ದೆಗಳನ್ನು 
ದಿನಾಂಕ: 27-07-2011ರ ವರೆಗೆ ತಾತ್ಕಾಲಿಕವಾಗಿ ಮುಂದುವರಿಸಲಾಗಿದೆ. 














| ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1 ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 01 
(ವೇತನ ಶ್ರೇಣಿ ರೂ. 14,050-25050) 
2. ಸಹಾಯಕ ಇಂಜಿನಿಯರ್‌ 03 
(ವೇತನ ಶ್ರೇಣಿ ರೂ. 11,400-21,600) 
3; ಶೀಘಲಿಪಿಗಾರರು 01 
(ವೇತನ ಶ್ರೇಣಿ ರೂ. 8,000-14,800) 

















ಮೇಲೆ ಕ್ರಮ ಸಂಖ್ಯೆ: (3) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ)ಯು ದಿನಾಂಕ: 
04-03-2011 ರ ಆದೇಶದಲ್ಲಿ ತಾತ್ಕಾಲಿಕವಾಗಿ ಮುಂದುವರಿಸಲಾದ 5 ಹುದ್ದೆಗಳು ಜಲಸಂಪನ್ಮೂಲ ಇಲಾಖೆಗೆ ಅವಶ್ಯಕತೆ ಇರುವುದರಿಂದ ಸದರಿ 
ಹುದ್ದೆಗಳನ್ನು ಮತ್ತೆ ದಿನಾಂಕ: 28-07-2011 ರಿಂದ 1 ವರ್ಷದ ಅವಧಿಗೆ ಮುಂದುವರೆಸುವಂತೆ ಕೋರಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 594 ಸಅಸೇ 2011, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್‌ 2011 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಯಲ್ಲಿ 
ತಾತ್ಕಾಲಿಕವಾಗಿ ಸೃಜಿಸಿ ಮುಂದುವರೆಸಲಾದ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ: 28-07-2011 ರಿಂದ ಒಂದು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಲಾಗಿದೆ. 


೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 




















. ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 01 
(ವೇತನ ಶ್ರೇಣಿ ರೂ. 14050-25050) 
2; ಸಹಾಯಕ ಇಂಜಿನಿಯರ್‌ 03 
(ವೇತನ ಶ್ರೇಣಿ ರೂ. 11,400-21,600) 
3. ಶೀಘಲಿಪಿಗಾರರು 01 
(ವೇತನ ಶ್ರೇಣಿ ರೂ. 8,000-14,800) 














ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ದಿನಾಂಕ: 28-07-2009 ರ ಆದೇಶದಲ್ಲಿ ನಿಗದಿ ಪಡಿಸಲಾದ ಕ್ರಮಗಳನ್ನು ಅನುಸರಿಸಲು 
ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ; ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ: 10-07-1996 ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ 
ಪಿ.ಆರ್‌. ನಂ. 261 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ವಿವಿಧ ವರ್ಗಗಳ ಮಾರಾಟಗಾರರ ನಮೂದಿತ ಪಟ್ಟಿಯ ಕುರಿತು. 
ಓದಲಾಗಿದೆ : 01-02-2010ರ ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 30 ವಿಮಾಆ 2008. 
ಪ್ರಸ್ತಾವನೆ: 
ರಾಜ್ಯದಲ್ಲಿರುವ ವಿವಿಧ ಸರ್ಕಾರಿ ಕಛೇರಿಗಳ ಗಣಕೀಕರಣಕ್ಕಾಗಿ ಅವಶ್ಯವಿರುವ ಗಣಕ ಯಂತ್ರಗಳು ಪ್ರಿ೦ಟರ್‌ಗಳು, ಅವುಗಳ ಪೂರಕ 
ಸಾಧನಗಳು, ವಿವಿಧ ತಂತ್ರಾಂಶಗಳು, ತಂತ್ರಾಂಶ ಸಿದ್ಧಪಡಿಸುವ, ನೆಟ್‌ ವರ್ಕಿಂಗ್‌, ಯು.ಪಿ.ಎಸ್‌. ತರಬೇತಿ, ವೆಬ್‌ ಡಿಸೈನಿಂಗ್‌, ಡೇಟಾ ಎಂಟ್ರಿ ಹಾಗೂ 
ವಾರ್ಷಿಕ ನಿರ್ವಹಣೆ ಮುಂತಾದ ಸಾಮಗಿ/ಸೇವೆಗಳನ್ನು ಪೂರೈಸುವ ಇತ್ಯಾದಿಗಾಗಿ ನಾನಾ ಸಂಸ್ಥೆಗಳನ್ನು ಸಂಕ್ಷಿಪ್ತಗೊಳಿಸಿ, ಮಾರಾಟಗಾರರ ಪಟ್ಟಿಗೆ 
ಮೇಲೆ ಓದಲಾದ ಸರ್ಕಾರದ ಆದೇಶದ ಮೂಲಕ ಅನುಮೋದನೆ ನೀಡಲಾಗಿದೆ. ಸದರಿ ಪಟ್ಟಿಯಲ್ಲಿರುವ ಸಂಸ್ಥೆಗಳ ಸಿಂಧುತ್ವವು 31-12-201ಗೆ 
ಕೊನೆಗೊಳ್ಳಲಿದೆ. 2012-2013ನೇ ಸಾಲಿಗೆ ಹೊಸ ಪಟ್ಟಿ ಸಿದ್ಧಪಡಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಇನ್ನೂ ಅಂತಿಮವಾಗಿಲ್ಲವಾದ್ದರಿಂದ ಸದರಿ 
ಆದೇಶದನ್ವಯ ಪ್ರಸ್ತುತ ಚಾಲ್ತಿಯಲ್ಲಿರುವ ಮಾರಾಟಗಾರರ ಪಟ್ಟಿಯ ಸಿಂಧುತ್ವವನ್ನು ವಿಸ್ತರಿಸುವುದು ಅವಶ್ಯವಾಗಿದೆ. ಅದರಂತೆ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 32 ವಿಮಾಆ 2011, ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್‌ 2011 
2. ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿರುವ ವಿವಿಧ ಸರ್ಕಾರಿ ಕಛೇರಿಗಳಲ್ಲಿ ಗಣಕಿಕರಣಕ್ಕಾಗಿ ಅವಶ್ಯವಿರುವ ಗಣಕ 
ಯಂತ್ರಗಳು, ಪಿಂಟರ್‌ಗಳು, ಅವುಗಳ ಪೂರಕ ಸಾಧನಗಳು, ವಿವಿಧ ತಂತ್ರಾಂಶಗಳು, ತಂತ್ರಾಂಶ ಸಿದ್ಧಪಡಿಸುವ, ನೆಟ್‌ ವರ್ಕಿಂಗ್‌, ಯು.ಪಿ.ಎಸ್‌. 
ತರಬೇತಿ, ವೆಬ್‌ ಡಿಸೈನಿಂಗ್‌, ಡೇಟಾ ಎಂಟ್ರಿ ಹಾಗೂ ವಾರ್ಷಿಕ ನಿರ್ವಹಣೆ ಮುಂತಾದ ಸಾಮಗಿ/ಸೇವೆಗಳನ್ನು ಪೂರೈಸುವ ಇತ್ಯಾದಿಗಾಗಿ ಮೇಲೆ 
ಓದಲಾದ ಸರ್ಕಾರದ ಆದೇಶದಲ್ಲಿನ ಸಂಸ್ಥೆಗಳ ಸಿಂಧುತ್ವವನ್ನು ದಿನಾಂಕ: 01-01-2012 ರಿಂದ 15-02-2012 ರವರೆಗೆ ಅಥವಾ ಹೊಸ ಪಟ್ಟಿ 
ಸಿದ್ಧಗೊಳ್ಳುವವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪ್ರಶಾಂತ ಕುಮಾರ್‌ 


ಪಿ.ಆರ್‌. ನಂ. 262 ಪೀಠಾಧಿಕಾರಿ-2 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಇ-ಆಡಳಿತ) 


ಶಿಕ್ಷ ಣ ಸಚಿವಾಲಯ 


ವಿಷಯ : ಶ್ರೀ ಎಸ್‌.ಕೆ. ಕುಂದರಗಿ, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಮಹಾಂತ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಕಾಲೇಜು, 
ಧಾರವಾಡ ಇವರ ನೇಮಕಾತಿಯನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು. 
ಓದಲಾಗಿದೆ : 1 ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 273 ಯುಪಿಸಿ 96, ದಿನಾ೦ಕ: 04-06-1998. 
2. ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ: ಕಾಶಿಇ:59:ವೇಅ:ಖಾಕಾವಿ-2/95-96, ದಿನಾಂಕ: 05-08-2009 ಮತ್ತು 
05-10-2009. 


3. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ 
ದಿನಾಂಕ: 11-09-2009 ರಂದು ಜರುಗಿದ ಸಭೆಯ ನಿರ್ಣಯ. 
4. ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 170 ಯುಪಿಸಿ 2009, ದಿನಾಂಕ: 16-11-2009. 
5. ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ: ಕಾಶಿಇ:59:ವೇಅ:ಖಾಕಾವಿ:95-96:ಪಿಸಿಸಿ-2, ದಿನಾಂಕ: 23-06-2011. 
ಪ್ರಸ್ತಾವನೆ: 
ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ದಿನಾಂಕ: 04-06-1998ರ ಆದೇಶದಲ್ಲಿ ಧಾರವಾಡದ ಎಸ್‌.ಜೆ.ಎಂ. ಮಹಾಂತ ಪ್ರಥಮ ದರ್ಜೆ ಕಲಾ 
ಮತ್ತು ವಾಣಿಜ್ಯ ಕಾಲೇಜನ್ನು ದಿನಾಂಕ: 01-04-1998 ರಿಂದ ಜಾರಿಗೆ ಬರುವಂತೆ ವೇತನಾನುದಾನಕ್ಕೆ ಒಳಪಡಿಸಲಾಗಿದೆ. ಮೇಲೆ ಕ್ರಮಾಂಕ (2)ರಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೨೫ 





ಓದಲಾದ ದಿನಾ೦ಕ: 05-08-2009ರ ಕಾಲೇಜು ಶಿಕ್ಷಣ ಆಯುಕ್ತರ ಪ್ರಸ್ತಾವನೆಯ ವರದಿಯಲ್ಲಿ ಧಾರವಾಡದ ಎಸ್‌.ಜೆ.ಎಂ. ಮಹಾಂತ ಪ್ರಥಮ ದರ್ಜೆ 
ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಆಡಳಿತ ಮಂಡಳಿಯವರು ಈ ಕೆಳಕಂಡ ಉಪನ್ಯಾಸಕರುಗಳನ್ನು ನೇಮಕಾತಿ ಮಾಡಿಕೊಂಡಿರುತ್ತಾರೆ. 

1) ಶ್ರೀಮತಿ ಎಂ.ಬಿ. ಅಳಗವಾಡಿ, ಹಿಂದಿ ಉಪನ್ಯಾಸಕರು 

2) ಶ್ರೀಮತಿ ಜೆ.ಪಿ. ಯಂಡಿಗೇರಿ, ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ಉಪನ್ಯಾಸಕರು. 

ಸದರಿ ಕಾಲೇಜಿನಲ್ಲಿ ಪ್ರಾರಂಭಿಸಿರುವ ಭೂಗೋಳಶಾಸ್ತ್ರ, ಹಿಂದಿ ಹಾಗೂ ಪತ್ರಿಕೋದ್ಯಮ ವಿಷಯಗಳನ್ನು 1993-94 ರಿಂದ ಅನುದಾನರಹಿತ 
ವಿಷಯಗಳಾಗಿ ಪ್ರಾರಂಭಿಸಲು ಅನುಮತಿ ನೀಡಿರುವುದರಿಂದ ಪ್ರಸ್ತುತ ವೇತನಾನುದಾನಕ್ಕೆ ಒಳಪಡಿಸಲು ಅವಕಾಶವಿರುವುದಿಲ್ಲವೆಂದು ಕಾಲೇಜು ಶಿಕ್ಷಣ 
ಆಯುಕ್ತರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. 

ಶ್ರೀ ಎಸ್‌.ಜೆ.ಎಂ. ವಿದ್ಯಾಪೀಠದ ಶ್ರೀ ಮುರುಘಮಠ, ಚಿತ್ರದುರ್ಗ ಇಲ್ಲಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಶ್ರೀ ಶ್ರೀ 
ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ: 11-09-2009ರಂದು ಜರುಗಿದ ಸಭೆಯ ನಿರ್ಣಯದ ಪ್ರಕಾರ ಧಾರವಾಡದ 
ಎಸ್‌.ಜೆ.ಎಂ. ಮಹಾಂತ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಮಾಡಿಕೊಂಡಿರುವ ಇಬ್ಬರು ಉಪನ್ಯಾಸಕರುಗಳನ್ನು 
ಕಾರ್ಯಭಾರಕ್ಕನುಗುಣವಾಗಿ ಆಡಳಿತ ಮಂಡಳಿಯ ಅಧೀನದಲ್ಲಿರುವ ಇತರೆ ಕಾಲೇಜುಗಳಲ್ಲಿರುವ ಅನುದಾನಿತ ಖಾಲಿ ಹುದ್ದೆಗಳಿಗೆ ಎದುರಾಗಿ ಹುದ್ದೆ 
ಪರಿವರ್ತಿಸಿ ವೇತನಾನುದಾನಕ್ಕೆ ಒಳಪಡಿಸಲು ಸರ್ವಾನುಮತದಿಂದ ಒಪ್ಪಿ ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 11-09-2009ರ ಠರಾವಿನಲ್ಲಿ 
ತೀರ್ಮಾನಿಸಿರುತ್ತಾರೆ. 

ಮೇಲೆ ಕ್ರಮಾಂಕ (4)ರಲ್ಲಿ ಓದಲಾದ ದಿನಾಂಕ: 16-11-2009ರ ಆದೇಶದಲ್ಲಿ ಸದರಿ ಕಾಲೇಜಿನ ಆಡಳಿತ ಮಂಡಳಿಯವರು ದಿನಾಂಕ: 
01-07-1992 ರಂದು ಮಾಡಿಕೊಂಡಿರುವ ನೇಮಕಾತಿ ಹಾಗೂ ಉಪನ್ಯಾಸಕರುಗಳು ಸಲ್ಲಿಸಿರುವ ನಿರಂತರ ಸೇವೆಯನ್ನು ಗಣನೆಗೆ ತೆಗೆದುಕೊಂಡು 
ಎಸ್‌.ಜೆ.ಎಂ. ವಿದ್ಯಾಪೀಠ, ಚಿತ್ರದುರ್ಗ ಇದರ ವ್ಯಾಪ್ತಿಗೆ ಬರುವ ಎಸ್‌.ಜೆ.ಎ೦. ಕಾಲೇಜು, ಚಿತ್ರದುರ್ಗ ಇಲ್ಲಿನ ಉರ್ದು ವಿಷಯವನ್ನು ಹಿಂದಿ ವಿಷಯಕ್ಕೆ 
ಪರಿವರ್ತಿಸಿ ಹಾಗೂ ಎಸ್‌.ಜೆ.ಎಂ. ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಕಾಲೇಜಿನ ಭೂಗರ್ಭಶಾಸ್ತ್ರ ವಿಷಯವನ್ನು ಪತ್ರಿಕೋದ್ಯಮ ಹಾಗು ಸಮೂಹ 
ಸಂವಹನ ವಿಷಯಕ್ಕೆ ಪರಿವರ್ತಿಸಿ ಈ ರೀತಿ ಪರಿವರ್ತಿಸಿದ ಎರಡೂ ಹುದ್ದೆಗಳನ್ನು ಧಾರವಾಡದ ಎಸ್‌.ಜೆ.ಎಂ. ಮಹಾಂತ ಪ್ರಥಮ ದರ್ಜೆ ಕಲಾ ಮತ್ತು 
ವಾಣಿಜ್ಯ ಕಾಲೇಜಿಗೆ ಸ್ಥಳಾಂತರಿಸಿ, ಸ್ಥಳಾಂತರಿಸಿದ ಹುದ್ದೆಗಳಿಗೆ ಎದುರಾಗಿ ಶ್ರೀಮತಿ ಎಂ.ಬಿ. ಅಳಗವಾಡಿ ಮತ್ತು ಶ್ರೀಮತಿ ಜೆ.ಪಿ. ಯಂಡಿಗೇರಿ 
ಇವರುಗಳ ನೇಮಕಾತಿಯನ್ನು ವೇತನಾನುದಾನಕ್ಕೆ ಒಳಪಡಿಸಿ ಆದೇಶಿಸಲಾಗಿತ್ತು. 

ಪ್ರಕರಣವನ್ನು ಪರಿಶೀಲಿಸಲಾಗಿ ಸದರಿ ಕಾಲೇಜಿನ ಆಡಳಿತ ಮಂಡಳಿಯವರು ಭೂಗೋಳಶಾಸ್ತ್ರದ ವಿಷಯದಲ್ಲಿ ಪೂರ್ಣ ಕಾರ್ಯಭಾರ 
ಹಾಗೂ ಹುದ್ದೆ ಖಾಲಿಯಿದ್ದು, ಅನುದಾನಿತ ಭೂಗರ್ಭಶಾಸ್ತ್ರದ ವಿಷಯದಲ್ಲಿ ಮಂಜೂರಾದ ಹುದ್ದೆಯಿದ್ದು, ಕಾರ್ಯಭಾರವಿರುವುದಿಲ್ಲವಾದ್ದರಿಂದ 
ಭೂಗೋಳಶಾಸ್ತ್ರ ವಿಷಯದ ಅಧ್ಯಾಪಕರಾದ ಶ್ರೀ ಎಸ್‌.ಕೆ. ಕುಂದರಗಿಯವರ ಹೆಸರನ್ನು ಭೂಗರ್ಭಶಾಸ್ತ್ರದ ವಿಷಯದಿಂದ ಭೂಗೋಳಶಾಸ್ತ್ರದ ವಿಷಯಕ್ಕೆ 
ಹುದ್ದೆ ಪರಿವರ್ತನೆ ಮಾಡಿ ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವಂತೆ ಉಲ್ಲೇಖ (5)ರಲ್ಲಿರುವ ಪತ್ರದಲ್ಲಿ ಕಾಲೇಜು ಶಿಕ್ಷಣ ನಿರ್ದೇಶಕರು 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 118 ಯುಪಿಸಿ 2011 ಬೆಂಗಳೂರು, ದಿನಾಂಕ: 28-12-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಎಸ್‌.ಜೆ.ಎಂ. ವಿದ್ಯಾಪೀಠ, ಚಿತ್ರದುರ್ಗ ಇದರ ವ್ಯಾಪ್ತಿಗೆ ಬರುವ ಎಸ್‌.ಜೆ.ಎಂ. 
ಕಾಲೇಜು, ಚಿತ್ರದುರ್ಗ ಇಲ್ಲಿನ ಭೂಗರ್ಭಶಾಸ್ತ್ರದ ವಿಷಯದಿಂದ ಭೂಗೋಳಶಾಸ್ತ್ರದ ವಿಷಯಕ್ಕೆ ಹುದ್ದೆ ಪರಿವರ್ತಿಸಿ ಈ ರೀತಿ ಪರಿವರ್ತಿಸಿದ 
ಹುದ್ದೆಯನ್ನು ಧಾರವಾಡದ ಎಸ್‌.ಜೆ.ಎಂ. ಮಹಾಂತ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಕಾಲೇಜಿಗೆ ಸ್ಥಳಾಂತರಿಸಿ, ಸ್ಥಳಾ೦ತರಿಸಿದ ಹುದ್ದೆಗೆ 
ಎದುರಾಗಿ ಶ್ರೀ ಎಸ್‌.ಕೆ. ಕುಂದರಗಿ ಇವರ ನೇಮಕಾತಿಯನ್ನು ಈ ಕೆಳಗಿನಂತೆ ಹಾಗೂ ಕೆಳಕಂಡ ಷರತ್ತಿಗೊಳಪಟ್ಟು ವೇತನಾನುದಾನಕ್ಕೆ ಒಳಪಡಿಸಿ 
ಆದೇಶಿಸಲಾಗಿದೆ. 

ಈ ಸಂಬಂಧ ಉಂಟಾಗುವ ವೇತನ ವೆಚ್ಚವನ್ನು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ ಒದಗಿಸಿರುವ ಆಯವ್ಯಯ ಹಂಚಿಕೆಯಲ್ಲಿ 
ಭರಿಸಿಕೊಳ್ಳಲು ಆದೇಶಿಸಿದೆ. 











ಕ್ರಮ ಅನುದಾನಕ್ಕೆ ಖಾಲಿ ಹುದ್ದೆಯ 
ಜ್‌ ಉಪನ್ನಾಸಕರ ಹೆಸರು ಖಾಲಿ ಹುದೆ ವಿವರ ನೇಮಕಾತಿ ದಿನಾಂಕ ಈ ಡು 
ಸಂಖ್ಯೆ 2 4 ಒಳಪಟಿರುವ ವಿಷಯ | ಕಾಲೇಜಿನ ಹೆಸರು 
1 ಶ್ರೀ ಎಸ್‌ಕೆ. ಕುಂದರಗಿ, | ಶ್ರೀ ಸುಜಯಶಾಂತ ಪ್ರಕಾಶ್‌ 01-07-1992 ಭೂಗೋಳಶಾಸ್ತ್ರ ಎಸ್‌.ಜೆ.ಎಂ. 
ಭೂಗೋಳಶಾಸ್ತ್ರ ಎಸ್‌. ಭೂಗರ್ಭಶಾಸ್ತ್ರ (ಭೂಗರ್ಭಶಾಸ್ತ್ರ ಕಾಲೇಜು, ಚಂದ್ರವಳ್ಳಿ 
ಉಪನ್ಯಾಸಕರು ಉಪನ್ಯಾಸಕರು ಸ್ವಯಂ ವಿಷಯವನ್ನು ಚಿತ್ರದುರ್ಗ 
ನಿವೃತ್ತಿ 30-08-2008 ಭೂಗೋಳಶಾಸ್ತ್ರ 
ವಿಷಯಕ್ಕೆ 
ಪರಿವರ್ತಿಸಿ) 




















1 ಆದೇಶ ಸಂಖ್ಯೆ: ಇಡಿ 146 ಯುಪಿಸಿ 1979, ದಿನಾ೦ಕ: 03-10-1981 ಮತ್ತು ಈ ನಿಟ್ಟಿನಲ್ಲಿ ಆಗಿಂದಾಗ್ಗೆ ಹೊರಡಿಸಿರುವ ತಿದ್ದುಪಡಿ 
ಹಾಗೂ ಸೃಷ್ಟೀಕರಣಗಳಿಗೆ ನಿಗದಿಪಡಿಸಿದ ಕಾರ್ಯಭಾರವನ್ನು ಹೊಂದಿರತಕ್ಕದ್ದು, ಅಲ್ಲದೆ ಮುಂದೆ ಸರ್ಕಾರ ವಿಧಿಸಬಹುದಾದ 
ಯಾವುದೇ ಷರತ್ತಿಗೊಳಪಟ್ಟರತಕ್ಕದ್ದು. 

2. ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿಯನ್ನು 
ಪಡೆಯತಕ್ಕದ್ದು. 

3. ನೇರ ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರಿ ಆದೇಶಗಳನ್ನು 
ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 





೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





4. ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು. 
5. ಮುಂದೆ ಉದ್ಭವಿಸುವ ಹುದ್ದೆಗಳನ್ನು ಬ್ಯಾಕ್‌ ಲಾಗ್‌ ರಿಕ್ತಸ್ಥಾನಗಳೆಂದು ಪರಿಗಣಿಸಿ ಅವುಗಳನ್ನು ಪರಿಶಿಷ್ಟ ಜಾತಿ : ಪರಿಶಿಷ್ಟ ಪಂಗಡ 
ಸೆ 


ಸರ್ಕಾರವು ಆಗಿಂದಾಗ್ಗೆ ಹೊರಡಿಸುವ ಆದೇಶಗಳನ್ನು ಪಾಲಿಸತಕ್ಕದ್ದು. 
6. ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ, ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ ಹುದ್ದೆಗಳನ್ನು 
ತುಂಬುವಾಗ ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
7. ಈ ಉಪನ್ಯಾಸಕರು ನೇಮಕಾತಿ ಹೊಂದಿದ ದಿನಾಂಕದಂದು ಹಾಗೂ ತದನಂತರ ಹೊಂದಿರುವ ವಿದ್ಯಾರ್ಹತೆಯನ್ವಯ ಇವರುಗಳಿಗೆ 
ವೇತನ ಶ್ರೇಣಿಯನ್ನು ನಿಗದಿಪಡಿಸತಕ್ಕದ್ದು. 
8. ಸದರಿ ಉಪನ್ಯಾಸಕರಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ನಿಯಮಗಳ ಪ್ರಕಾರ ವಯೋಮಿತಿ:ವಿದ್ಯಾರ್ಹತೆ ಮತ್ತಿತರ 
ಷರತ್ತುಗಳನ್ನು ಪೂರೈಸುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 
ಪ್ರತೀ ವರ್ಷವೂ ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೇಶಕರೇ 
ಜವಾಬ್ದಾರರಾಗಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಬಿ. ಉಳವಿ 
ಪಿ.ಆರ್‌. ನಂ. 263 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 


ಶಿಕ್ಷಣ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದಲ್ಲಿನ ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಅನುದಾನ ಸಂಹಿತೆಯನ್ನು 
ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ : ಕರ್ನಾಟಕ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳ ಆಡಳಿತ ಮಂಡಳಿಗಳ ಸಂಘ, ಬೆಂಗಳೂರು 
ಇವರ ಮನವಿ ದಿನಾಂಕ: 20-06-2011. 


ಕರ್ನಾಟಕ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳ ಆಡಳಿತ ಮಂಡಳಿಗಳ ಸಂಘವು ಮೇಲೆ ಓದಲಾದ ಪತ್ರದಲ್ಲಿ 
ಪ್ರಸ್ತುತ ಜಾರಿಯಲ್ಲಿರುವ ಅನುದಾನ ಸಂಹಿತೆ ಪ್ರಕಾರ ಅನುದಾನಕ್ಕೊಳಪಟ್ಟ 10 ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ ಸರ್ಕಾರವು ಶೇ. 85ರಷ್ಟು 
ಅನುದಾನವನ್ನು ನೀಡಲಾಗುತ್ತಿದೆ. ಆದರೆ ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಯನ್ನು ಸಿಬ್ಬಂದಿಗಳಿಗೆ ಜಾರಿಗೊಳಿಸಲು ಆಡಳಿತ ವೆಚ್ಚವು 
ಹೆಚ್ಚಾಗುವುದರಿಂದ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ಅನುದಾನಿತ ಕೋರ್ಸುಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪಾವತಿಸುವ ಬೋಧನಾ ಶುಲ್ಕದ 
ಶೇ. 100 ರಷ್ಟನ್ನು ಸಂಸ್ಥೆಯೇ ಉಳಿಸಿಕೊಳ್ಳಲು ಅನುಮತಿ ನೀಡುವಂತೆ ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಈ ಬೇಡಿಕೆಯ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 130 ಟಿಇಸಿ 2011 ಬೆಂಗಳೂರು, ದಿನಾಂಕ: 04ನೇ ಜನವರಿ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿನ 
ಅನುದಾನಿತ ಕೋರ್ಸುಗಳಿಗೆ ಅನುದಾನ ಸಂಹಿತೆಗೆ ಸೂಕ್ತ ತಿದ್ದುಪಡಿ ತರುವುದನ್ನು ಕಾಯ್ದಿರಿಸಿ, ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಆಡಳಿತ 
ಮಂಡಳಿಯವರು ಪಡೆಯುತ್ತಿರುವ ಶೇ. 100 ರಷ್ಟು ಬೋಧನಾ ಶುಲ್ಕವನ್ನು ಆಡಳಿತ ಮಂಡಳಿಯೇ ಉಳಿಸಿಕೊಳ್ಳಲು ಸರ್ಕಾರ ಅನುಮತಿಸಿದೆ. 

(1) ಈ ಆದೇಶವು ದಿನಾಂಕ: 01-04-2012 ರಿಂದ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರತಕ್ಕದ್ದು. 

(2) ಸರ್ಕಾರಿ ಕೋಟಾದ ಸೀಟುಗಳಿಗೆ ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸುವ ಶುಲ್ಕವನ್ನು ಮಾತ್ರ ಪಡೆಯತಕ್ಕದ್ದು. 

(3) ಅನುದಾನಿತ ಕೋರ್ಸುಗಳಲ್ಲಿ ಶೇ. 95 ರಷ್ಟು ಸೀಟುಗಳು ಸರ್ಕಾರಿ ಕೋಟಾದ ಸೀಟುಗಳಾಗಿ ಇರತಕ್ಕದ್ದು. 

(4) ಅನುದಾನಿತ ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ನಿಯಮ/ಆದೇಶಗಳಿಗೆ 

ಬದ್ಧರಾಗಿರತಕ್ಕದ್ದು. 
(5) ಒಂದು ವೇಳೆ ಈ ಮೇಲಿನ ಯಾವುದೇ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಸಂಸ್ಥೆಗಳು ಶೇ. 100 ರಷ್ಟು ಬೋಧನಾ ಶುಲ್ಕ 
ಉಳಿಸಿಕೊಳ್ಳುವುದನ್ನು ನಿಯಮಾನುಸಾರ ರದ್ದುಪಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಜಗದೀಶ್‌ 

ಪಿ.ಆರ್‌. ನಂ. 264 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೨೭ 





ಒಳಾಡಳಿತ ಸಚಿವಾಲಯ 
ವಿಷಯ : ಪೊಲೀಸ್‌ ಇಲಾಖೆಯ ಅಧಿಕಾರಿಗಳಿಗೆ ಹಾಲಿಯಿರುವ ವಿತ್ತಾಧಿಕಾರವನ್ನು ಹೆಚ್ಚಿಸಿ ಮತ್ತು ಹೊಸದಾಗಿ ಆರ್ಥಿಕ 
ವಿತ್ತಾಧಿಕಾರವನ್ನು ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 72 ಇಎಫ್‌ಎಸ್‌ 2009, ದಿನಾಂಕ 25-08-2009 
2) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪತ್ರಗಳ ಸಂಖ್ಯೆ: ಬಿಯುಡಿ-4/21/2010-11, 
ದಿನಾಂಕ 28-10-2010 ಮತ್ತು ಬಿಯುಡಿ-4/14/2008-09, ದಿನಾಂಕ 1-8-2011. 


ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಪೊಲೀಸ್‌ ಇಲಾಖೆಯ ವಿವಿಧ ದರ್ಜೆಯ ಅಧಿಕಾರಿಗಳಿಗೆ ಆರ್ಥಿಕ ವಿತ್ತಾಧಿಕಾರವನ್ನು 
ಪರಿಷ್ಕರಿಸಲಾಗಿರುತ್ತದೆ. 

ಮೇಲೆ (2)ರಲ್ಲಿ ಓದಲಾದ ಪತ್ರಗಳಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ 
ದೃಷ್ಟಿಯಿಂದ ಹಾಗೂ ಸಾರ್ವಜನಿಕರಿಗೆ ಪೊಲೀಸ್‌ ಇಲಾಖೆಯ ಬಗ್ಗೆ ಸದಭಿಪ್ರಾಯ ಮೂಡಿಸಲು ದಿನಪತ್ರಿಕೆಗಳಲ್ಲಿ ಮತ್ತು ಟಿ.ವಿ. ಮಾಧ್ಯಮಗಳಲ್ಲಿ 
ಜಾಹಿರಾತು ನೀಡುವ ಅವಶ್ಯಕತೆ ಇರುತ್ತದೆ. ತುರ್ತು ಸಂದರ್ಭಗಳಲ್ಲಿ ಈ ರೀತಿ ಜಾಹೀರಾತು ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಮಂಜೂರಾತಿ 
ಆದೇಶ ಪಡೆಯಲು ಕಾಲಾವಕಾಶ ಕಡಿಮೆ ಇರುತ್ತದೆ ಹಾಗೂ ಪೊಲೀಸ್‌ ಇಲಾಖೆಯ ವಿವಿಧ ದರ್ಜೆಯ ಅಧಿಕಾರಿಗಳಿಗೆ ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌ 
ಮತ್ತು ಸಶಸ್ತ್ರ ಪೊಲೀಸ್‌ ಕಾನ್ಸ್‌ಟೇಬಲ್‌ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪೊಲೀಸ್‌ ಸಿಬ್ಬಂದಿಗಳಿಗೆ ಬಹುಮಾನವನ್ನು ಹಾಗೂ ಕೆಲವೊಂದು 
ಐಟಂಗಳಿಗೆ ಆರ್ಥಿಕ ವಿತ್ತಾಧಿಕಾರವನ್ನು ಮತ್ತಷ್ಟು ಹೆಚ್ಚಿಸುವ ಅಗತ್ಯತೆ ಕಂಡುಬಂದಿದೆ. ಇದಲ್ಲದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ 
ಮಾನವ ಹಕ್ಕುಗಳ ಆಯೋಗವು ಪೊಲೀಸ್‌ ದೌರ್ಜನ್ಯಗೊಳಗಾದವರಿಗೆ ಪರಿಹಾರ ಮೊತ್ತ ನೀಡಲು ಆರ್ಥಿಕ ವಿತ್ತಾಧಿಕಾರ ಇರುವುದಿಲ್ಲ. ಆದ್ದರಿಂದ ಈ 
ಬಗ್ಗೆ ಪೂರ್ಣ ಅಧಿಕಾರ ನೀಡಲು ಆರ್ಥಿಕ ಪ್ರತ್ಯಯೋಜನೆಯ ಅವಶ್ಯಕತೆಯಿದೆಯೆಂದು ತಿಳಿಸಿ ಈ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರದ 
ಮಂಜೂರಾತಿಗಾಗಿ ಕಳುಹಿಸಿಕೊಟ್ಟಿರುತ್ತಾರೆ. 

ಪೊಲೀಸ ಇಲಾಖೆಗೆ ಸಂಬಂಧಿಸಿದಂತೆ ದಿನಾಂಕ 22-11-2011ರಂದು ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ 
ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ಸಮಿತಿ ಸಭೆಯಲ್ಲಿ ಈ ವಿಷಯವನ್ನು ಚರ್ಚಿಸಿ ತೀರ್ಮಾನ ತೆಗೆದುಕೊಂಡಿರುತ್ತದೆ. ಅದರಂತೆ ಈ ಕೆಳಗಿನಂತೆ 
ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 171 ಇಎಫ್‌ಎಸ್‌ 2010, ಬೆ೦ಗಳೂರು, ದಿನಾಂಕ : 03-01-2012 

ಪೊಲೀಸ್‌ ಇಲಾಖೆಯ ವಿವಿಧ ದರ್ಜೆಯ ಅಧಿಕಾರಿಗಳಿಗೆ ಆದೇಶ ಸಂಖ್ಯೆ: ಹೆಚ್‌ಡಿ 72 ಇಎಫ್‌ಎಸ್‌ 2009, ದಿನಾಂಕ 
25-08-2009ರಲ್ಲಿ ಪರಿಷ್ಕರಿಸಿ ನಿಗದಿಪಡಿಸಿದ್ದ ಆರ್ಥಿಕ ವಿತ್ತಾಧಿಕಾರವನ್ನು ಭಾಗಷಃ ಮಾರ್ಪಡಿಸಿ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬ೦ಧದಲ್ಲಿರುವಂತೆ 
ಕೆಲವು ಐಟಂಗಳಿಗೆ ಆರ್ಥಿಕಾಧಿಕಾರವನ್ನು ಮತ್ತಷ್ಟು ಹೆಚ್ಚಿಸಿ/ಹೊಸದಾಗಿ ಆರ್ಥಿಕ ಅಧಿಕಾರವನ್ನು ನಿಗದಿಪಡಿಸಲು ಸರ್ಕಾರದ ಮಂಜೂರಾತಿ ಆದೇಶ 
ನೀಡಲಾಗಿದೆ. ಉಳಿದಂತೆ ಮೇಲೆ ಓದಲಾದ ಆದೇಶದಲ್ಲಿ ನೀಡಲಾದ ಆರ್ಥಿಕ ಅಧಿಕಾರದಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 366 ವೆಚ್ಚ 11/2011, ದಿನಾ೦ಕ 26-12-2011ರಲ್ಲಿ ನೀಡಿದ ಸಹಮತಿ 
ಮೇರೆಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ರಾಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ) 


Annexure to Government Order No. HD 171 EFS 2010, Dated 03-01-2012 


Delegation of special financial powers to Director General and Inspector General of Police, Commissioner of Police and 
other Head of Department & District level officers of Police Department 





Existing Powers as per G.0. No. FD/39/TFP/2006, dated 16-09-2008 6.0. No. HD 72 Revised Financial Powers as per the 
EPS 2009, dated 25-8-2009 recommendation of the ACS Committee 








District Level 


Sl. No. | Item |Subject| Director |DGP AdsGp Other Heads of Officers (1) Supdt. Director DGP Other District 
No. General| and IGsP | Department DGP Of Police (2) General AdsGP Heads of | Level 
and having (Crime & Training) (2) Director FSL (3) and and IGsP | Department| Officers 
Inspector State ADGP and IFP (3) S.P.F.P.B. (4) Inspector having 
General | jurisdiction/| Commissioner of Principal, PTS General State 
of Police| CommissionTraffic & Road Safety Channapatna (5) of Police | jurisdiction 
ers of Police (4) Commissioner of Principal, KSRP 
Bangalore [Police Mysore, Hubli Training School (6) 
City Dharwad (5) Range | pcPs is cities of 

















IGPs. (6) DIG-Chief 
office (7) DIG-Cod (8 
DIG-O/0 COP 
Bangalore city (9) 
DIG Intelligence (10) 
DIG Training 1. 





B’lore Mysore, 
Hubli-Dharwad (7) 
Other equivalent 
rank officers in 
Police Dept. (8) 
Addl. 















































೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 
Existing Powers Revised Powers 
Bidets DGP Director DGP 
s| | General and ISG District 4015 ಸು Other Heads | District 
p tem Subset | t and IGsP Heads of 16 and and IGsP f Level 
jec nspector eve 0 eve 
Nos Noy General of faving 0656111115 Officers lnspeclor Mery Department | Officers 
Police State nt General state 
jurisdiction of Police | jurisdiction 
1 2 3 4 5 6 7 8 9 10 11 
1 37 To Sanction Rs. 3.00 Rs. 2.00 Rs. 1.00 Rs. Rs. 25.00 Rs. 3.00 Rs. 2.00 Rs. 1.00 
rewards to the lakhs ina lakhs ina lakh ina 50000/- in | lakhsina lakhs ina lakh ina lakh ina 
police year subject year year a year year year year year 
personnel for to maximum subject to subject to | subjectto | subjectto | subjectto subject to subject 
good service of Rs 6000/- maximum maximum | maximum | maximum maximum maximum to 
including per individual of Rs. of Rs of Rs. of Rs. of Rs. of Rs. maximu 
Police Officers 4000/- per | 2000/- per 2000/- 10000/- 8000/-per 5000/-per m of Rs. 
and other individual case and per case per individual individual 5000/- 
meritorious Rs 500/- and Rs. individual per 
service per 500/- per individual 
individual individual 
2 Approving Nil Nil Nil Nil Estimates | Estimates Nil Nil 
companies upto Rs. upto Rs. 
quotations for 2.00 crore | 1.00 crore 
recruitment p.a. for p.a. for 
process including one one 
printing of recruitme | recruitmen 
applications, nt work t work 
question paper, subject to subject to 
Receiving of availability | availability 
application, of grants of grants 
processing of and and 
applications, following following 
conducting KTPP Act. | KTPP Act 
different tests & Rules & Rules 
etc., reg. 
recruitment 
subject to 
following KTPP 
Rules 
3 To Sanction Ni. Nil Nil Nil Full Powers | Rs. 15.00 |Rs.20,000/- Rs. 10,000/- 
remuneration to subject to | lakhs per per per 
the supervisors approval of | recruitment | recruitment |recruitment 
etc., related to rates by subject to subject to | subject to 
written Government| approval of | approval of |approval of 
examination rates by rates by rates by 
work, Government | Government Government 
remuneration to 
evaluation 
committee/subco 
mmittee and 
other staff for pre 
and post 
examination 
activities and 
remuneration to 
question paper 
setters, Expert 
committee 
4 7 To sanction Upto Rs. Upto Rs. Upto Rs. Upto Rs. Rs. 1.00 Rs. 50,000 | Rs. 50,000 | Rs. 25,000 
expenditure 50,000/- in 30,000/- in | 25,000/- in 10,000/- | lakh in each| in each case| in each case|n each case 
on publication each case each case | eachcase in each case upto upto Rs. upto Rs. upto Rs. 
of official subject to subject to subject to case Rs. 50.00 | 5.00 lakhs | 5.00 lakhs | 2.00 lakhs 
advertisement Rs. 5 lakhs Rs.2 Rs. 1 lakh | subjectto | lakhsp.a. | p.a. subject| p.a. subject |p.a. subject 
in newspaper p.a. lakhs p.a. p.a. Rs. subject to to Budget to Budget | to Budget 
and Television 50,000/- Budget Provision Provision | Provision 
(vide Rule 55 p.a. Provision and and and 
(1) of MCE) and guidelines of| guidelines ofpuidelines of 
guidelines of| Department| Department Department 
Department of of of 



















































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೨೯ 
of Information | Information |Information 
Information and and and 
and Publicity Publicity Publicity 
Publicity 
5 34 To sanction Rs. 5.00 Rs. 2.00 Rs. 1.00 Rs. [This power can be exercised under item No. 1 of 6.0. 
charges for: lakhs in each lakhs in lakh in 50,000 in No. FD 2 TFP 2010, dated 30-4-2010. 
Barricading on case each case | eachcase each 
important case 
occasions like 
Dasara, visit of 
VIPs., 
Mastakabisheka 
etc., 
6 35 To sanction Rs. 2.00 Rs. 1.00 Rs. 50,000 Rs. Rs. 5.00 Rs. 5.00 Rs. 3.00 Nil 
purchase of lakhs in each lakh in in each 25,000 in crore in lakhs in lakhs in 
equipment time subject each time time each time | each case | eachcase | eachcase 
and clothing to limit of Rs. | subjectto subject to | subjectto | subjectto | subjectto subject to 
(Kit Articles to 20.00 lakhs limit of Rs. | limit of Rs. limit of Budget Budget Budget 
the Dept) p.a. 10.00 5.00 lakhs Rs. 2.00 | Provisions | Provisions | Provisions 
lakhs p.a. p.a. lakhs p.a. | and KTPP | and KTPP | andKTPP 
Act. Act. Act. 
7 40 To meet Rs. 50,000 Rs. 40,000 | Rs. 20,000 Rs. Full Rs. 1.00 Rs. Rs. 
expenditure each time each time | eachtime 10,000 powers lakh each 50,000/- 20,000/- 
towards limited to Rs. limited to limited to each time time each time each 
training 5.00 lakhs Rs. 4.00 Rs. 2.00 limited to limited to limited to time 
materials and p.a lakhs p.a lakhs p.a Rs. 1.00 Rs. 10,000 Rs. 5,00 limited to 
files, Training lakh p.a lakhs p.a. lakhs p.a. Rs. 2,00 
conducted by lakhs 
Government p.a. 
organizations 
and also 
reputed 
private and 
public sector 
organizations 
8 41 To sanction Rs. 50,000/- Rs. Rs. Rs. Rs. 5.00 Rs. 2.00 Rs. Rs. 
charges for per case 25,000/- 20,000/- 10,000/- lakhs per lakhs per 50,000/- 25,000/- 
Scientific upto Rs. per case per case per case | caseupto | case upto per case per case 
Tests like 2.00 lakhs upto Rs. upto Rs. upto Rs. Rs. 50.00 Rs. 20.00 upto Rs. upto Rs. 
DNA, Narco p.a 1.00 lakh 1.00 lakh Rs. lakhs p.a. lakhs p.a. 5.00 lakhs 2.00 
analysis, brain p.a p.a 50,000/- p.a lakhs p.a 
mapping etc., p.a 
and to send 
materials/docu 
ments etc., for 
expert opinion 
in criminal 
cases 
registered 
under PC or 
other criminal 
enactments 
9 42 To sanction Full Powers Rs. 1.00 Rs. Rs. Full Full Full Rs. 1.00 
Hire charges lakh each 50,000/- 25,000/- Powers Powers Powers lakh 
of KSRTC and time each time | eachtime provided provided provided each 
BMTC provided provided provided | the Police | the Police | the Police time 
Vehicles the Police | the Police | the Police Dept. Dept. Dept. provided 
Dept. Dept. Dept. vehicles vehicles vehicles the 
vehicles vehicles vehicles are not are not are not Police 
are not are not are not available available available Dept. 
available available available vehicles 
are not 
available 
10 44 Payments to Rs. 2.00 Rs. 1.00 Rs. Rs. This power is already included in general 
expenses lakhs p.a. lakh p.a. 50,000/- 30,000/- delegation of powers under diet items vide ಆ.0೦. 
towards Horse p.a. p.a. No. FD 2 TFP 2010, dated 30-4-2010 under item 
& Dogs No. 9 





























೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 








11 


47 


Photography/ 
video Audio 
records 
charges 


Rs. 50,000/- 
each case 


Rs. 
25,000/- in 
each case 


Rs. 
10,000/- in 
each case 


Rs. 
5,000/- in 
each 
case 


Rs. 10.00 Rs. 5.00 Rs. 2.00 Rs. 1.00 
lakhs in lakhs in lakhs in lakh 
each case | eachcase | each case each 

upto Rs. upto Rs. Rs. 10.00 case Rs. 
50.00 25.00 lakhs p.a. 5.00 
lakhs p.a. lakhs p.a. lakhs 


p.a. 





12 


New 
Item 


Police 
Summons 
Duty Pass 

renewal 
amount/Paym 
ent of Bus 
warrant 
charges to 
KSRTC 


Nil 


Nil 


Nil 


Nil 


Full Full Full Full 
Powers Powers Powers Powers 














13 


Police 
Department 
study Report 
Entrustment of 
evaluation 
work/study 
report on 
police 
department 
activities to 
reputed 
organisations 
in the field 


Nil 


Nil 


Nil 


Nil 


This can be exercised under the provision for 
procuring consultancy services under the KTPP 
Act. 





14 


New 
Item 


Sanction of 
compensation 
amount of 
victims on the 
recommendati 
on of 
NHRC/SHRC 


Nil 


Nil 


Nil 


Nil 


Full Full Nil Nil 
Powers Powers 





15 


New 
items 


Purchase of 
arms & 
ammunitions/ 
Tear Gas 
Munitions/wea 
pon Spare 
Parts/Guages 
and incurring 
the cost of 
their 
transportation 


Nil 


Nil 


Nil 


Nil 


Upto Rs. Nil Nil Nil 
5.00 crore 
subject to 
availability 
of Budget 
Provision 

and 
following 
KTPP Act, 
Rules 














16 


New 
item 


Fabrication of 
vehicles 
bodies 
(including 
bullet 
proofing) 


Nil 


Nil 


Nil 


Nil 


Not necessary. Should come to Government 








17 


New 
item 








For 
procurement 
for 
Trial/Evaluatio 
n of New 
Machines and 
Equipments, 
Ams & 
Ammunitions, 
Clothing & 
Tentages 





Nil 





Nil 





Nil 





Nil 





Full Nil Nil Nil 
Powers 

















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೩೧ 















































18] New Providing Nil Nil Nil Nil This Nil Nil Nil 
item Computer power is 
Training to the covered 
staff through under 
Public/Private training 
Training under 
Institutions for item No. 
incurring 21 of G.O. 
expenditure No. FD 2 
on providing TFP 
computer 2010, 
training to dated 30- 
staff 4-2010 
19| New Powers of Nil Nil Nil Nil Not required. May obtain Government permission 
item Land 
Acquisition 
Note : 1. All Powers are subject to Budget provision 


2. All powers are subject to following guidelines, rules specified under KTPP Act. 
3. Department should either follow General Delegation of powers or Special Delegation of powers to the Department 


B. Rajamma 
ಪಿ.ಆರ್‌. 265 Under Secretary to Govt. (Police Expenditure) 
Home Department 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಸಿ.ಕೆ. ರಾಮಯ್ಯ ಮಾಜಿ ಹೆಚ್‌.ಸಿ. ವಿಧಾನಸೌಧ ಪೊಲೀಸ್‌ ಠಾಣೆ ಬೆ೦ಗಳೂರು, ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್‌ ಕಮೀಷನರ್‌, ಕೇಂದ್ರ ವಿಭಾಗ ಬೆಂಗಳೂರು, ಇವರ ಆದೇಶ 
ಸಂಖ್ಯೆ: 131/ಡಿಇ/ಆರ್‌6/ಡಿಸಿಪಿಕೇ/93 ದಿ: 17-3-2001 
2)  ಮೇಲ್ಲನವಿ ಪ್ರಾಧಿಕಾರ ಹಾಗೂ ಅಡಿಷನಲ್‌ ಪೊಲೀಸ್‌ ಕಮೀಷನರ್‌ (ಆಡಳಿತ) ಇವರ ಆದೇಶ ಸಂಖ್ಯೆ: 
61/ಅಪೀಲು/2000-01 ದಿನಾಂಕ: 15-3-2002. 
3) ಅರ್ಜಿದಾರರ ಪರಿಷ್ಠರಣ ಮೇಲ್ಮನವಿ ಅರ್ಜಿ ದಿ: 11-11-2010. 
3) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು 
(2)/68/2010-11 ದಿನಾಂಕ: 23-3-2011 
ಪ್ರಸ್ತಾವನೆ : 
ಶ್ರೀ ಸಿ.ಕೆ. ರಾಮಯ್ಯ, ಇವರು ಬೆಂಗಳೂರು ನಗರದ ವಿಲ್ಲನ್‌ ಗಾರ್ಡನ್‌ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಕರ್ತವ್ಯದಲ್ಲಿ ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿತನ ತೋರಿಸಿದ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
“ನೀವು ದಿನಾಂಕ: 25-7-93 ರಿಂದ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿದ್ದು ಗೈರುಹಾಜರಿ ಸೂಚನಾ ಪತ್ರ 
ಜಾರಿಯಾದ ಮೇಲೆಯೂ ಸಹ ಕರ್ತವ್ಯಕ್ಕೆ ಹಾಜರಾಗದೆ ತಮ್ಮ ಗೈರುಹಾಜರಿಯನ್ನು ಮುಂದುವರಿಸಿ ಕರ್ತವ್ಯದಲ್ಲಿ ನಿರ್ಲಕ್ಷತೆ 
ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿರುತ್ತೀರಿ.” 
ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೆಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಉಪ ಪೊಲೀಸ್‌ ಕಮೀಷನರ್‌, ಕೇಂದ್ರ ವಿಭಾಗ, 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: «1ರಲ್ಲಿ ಓದಲಾದ ದಿನಾಂಕ: 17-3-2001 ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ 
ವಜಾಗೊಳಿಸಲಾಗಿದೆ ದಿನಾಂಕ: 25-7-93 ರಿಂದ 04-3-94 ರವರೆಗಿನ ಅವಧಿಯನ್ನು ಸಂಬಳರಹಿತ ರಜೆಯೆಂದು ಪರಿಗಣಿಸಲಾಗಿದೆ. 
ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಡಿಷನಲ್‌ ಪೊಲೀಸ್‌ 
ಕಮೀಷನರ್‌ (ಆಡಳಿತ), ಇವರು ಮೆಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 15-3-2002ರ ಆದೇಶದಲ್ಲಿ ಮೇಲ್ಮನವಿಯಲ್ಲಿ ತಿರಸ್ಕರಿಸಿರುತ್ತಾರೆ. 
ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ 
ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 





೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ: ಒಳ 169 ಪೊಸಿಅ 2010, ಬೆಂಗಳೂರು, ದಿನಾಂಕ: 12-12-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಿ.ಕೆ. ರಾಮಯ್ಯ, ಮಾಜಿ ಹೆಚ್‌.ಸಿ. ವಿಧಾನಸೌಧ ಪೊಲೀಸ್‌ ಠಾಣೆ, ಬೆ೦ಗಳೂರು, ಇವರು ಸರ್ಕಾರಕ್ಕೆ 
ಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


(€ 


2 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 266 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಟಿ. ರಾಮಯ್ಯ, ಪಿ.ಐ. ಜಿಲ್ಲಾ ಗುಪ್ತಶಾಖೆ, ಬೆ೦ಗಳೂರು ಜಿಲ್ಲೆ ಮತ್ತು ಶ್ರೀ ಸಿ.ವಿ. ಕೃಷ್ಣೇಗೌಡ ಹೆಚ್‌.ಸಿ. 
ವಿಕಾಸಸೌಧ ಭದ್ರತೆ, ಬೆ೦ಗಳೂರು, ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ 
ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ, ಬೆಂಗಳೂರು, ಇವರ ಆದೇಶ ಸಂಖ್ಯೆ 
ಸಿಬಿ(8)/69/2006-07 ದಿನಾಂಕ: 15-10-2010 
2) . ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 30-11-2010 ಮತ್ತು 
17-01-2011 
3) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. ಇವರ ಪತ್ರ ಸಂಖ್ಯೆ: 
ಸಿಬಿ(8)/69/2006-07 ದಿನಾಂಕ: 28-02-2011 
ಪ್ರಸ್ತಾವನೆ : 

ಶ್ರೀ ಟಿ. ರಾಮಯ್ಯ, ಪಿ.ಐ. ಮತ್ತು ಶ್ರೀ ಸಿ.ವಿ. ಕೃಷ್ಣೇಗೌಡ ಹೆಚ್‌.ಸಿ. ಇವರುಗಳು ಈ ಹಿಂದೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್‌ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಲಡುವ) ಅಧಿಕಾರ ದುರುಪಯೋಗ, ದುರ್ನಡತೆ ಹಾಗೂ 
ಕರ್ತವ್ಯಚ್ಯುತಿ ಎಸಗಿರುವ ಕಾರಣದ ಮೇಲೆ ಇವರುಗಳ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 
6 ಮತ್ತು 8 ರ ಪ್ರಕಾರ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

1 ಶ್ರೀ ಟಿ. ರಾಮಯ್ಯ, ಪೊಲೀಸ್‌ ಇನ್‌ಸ್ಪೆಕ್ಟರ್‌ ಆದ ನೀವು ದಿ: 02-02-2007 ರಂದು ನೀವು ಪಿರ್ಯಾದಿದಾರರಾದ ರಮೇಶ್‌ 
ಭಟ್‌ರವರಿಂದ ನೆರಳು ಸಾಕ್ಷಿ ಸಮಕ್ಷಮದಲ್ಲಿ 50,000 ಲಂಚದ ಹಣವನ್ನು ಕೇಳಿದ್ದು ಪಿರ್ಯಾದಿದಾರರು ಅಷ್ಟು ಹಣ 
ಇರುವುದಿಲ್ಲವೆಂದು ತಿಳಿಸಿದ್ದು ಮುಂಗಡವಾಗಿ ರೂ. 10,000-00 ಗಳನ್ನು ನೀಡುವುದಾಗಿ ತಿಳಿಸಿದ್ದು ಅದರಂತೆ 
ಪಿರ್ಯಾದಿದಾರರು ಹಣವನ್ನು ಕೊಡಲು ಬಂದಾಗ ನಿಮ್ಮ ಠಾಣೆಯ ಹೆಚ್‌.ಸಿ. 1193 ಶ್ರೀ ಸಿ.ವಿ. ಕೃಷ್ಣೇಗೌಡರವರನ್ನು ಕರೆದು 
ಅವರ ಕೈಯಲ್ಲಿ ಹಣವನ್ನು ಕೊಡುವಂತೆ ತಿಳಿಸಿದ್ದರ ಮೇರೆಗೆ ಹಣವನ್ನು ಕೃಷ್ಣೇಗೌಡರು ಪಿರ್ಯಾದಿದಾರರಿಂದ 
ಪಡೆದುಕೊಂಡಾಗ ಲೋಕಾಯುಕ್ತ ಟ್ರಾಪ್‌ ಬಲೆಗೆ ಸಿಕ್ಕಿ ಬಿದ್ದಿರುತ್ತಾರೆ.” 

2) ಹೆಚ್‌.ಸಿ. 1193 ಸಿ.ವಿ. ಕೃಷ್ಣೇಗೌಡ ಆದ ನೀವು ಸಿದ್ಧಾಪುರ ಪೊಲೀಸ್‌ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ 
ಪಿರ್ಯಾದಿದಾರರಾದ ಶ್ರೀ ರಮೇಶ್‌ ಭಟ್‌ ರವರ ವಿರುದ್ಧ ನಿಮ್ಮ ಠಾಣೆಯಲ್ಲಿ ದಾಖಲಾಗಿದ್ದ ಮೊ.ಸಂ. 255/2006 ಕಲಂ 
419 ಐ.ಪಿ.ಸಿ. ಪ್ರಕರಣದಲ್ಲಿ ನಿಮ್ಮ ಠಾಣೆಯ ಪೊಲೀಸ್‌ ಇನ್ಸ್‌ ಪೆಕ್ಟರ್‌ರವರಾದ ಶ್ರೀ ಟಿ. ರಾಮಯ್ಯನವರು ಹೇಳಿದಂತೆ 
ದಿ: 02-02-2007 ರಂದು ನೆರಳು ಸಾಕ್ಷಿ ಸಮಕ್ಷಮ ಪಿರ್ಯಾದಿದಾರರಾದ ಶ್ರೀ ರಮೇಶ್‌ ಭಟ್‌ ರವರಿಂದ 10,000/- 
ರೂ.ಗಳನ್ನು ಪಡೆದುಕೊಂಡ ಬಗ್ಗೆ ಪಿರ್ಯಾದಿದಾರರ ಮತ್ತು ನೆರಳು ಸಾಕ್ಷಿದಾರರ ಹೇಳಿಕೆಗಳಿಂದ ಮತ್ತು ರಸಾಯನಿಕ ತಜ್ಞರ 
ವರದಿಯಿಂದ ಹಾಗೂ ತನಿಖೆಯ ಸಮಯದಲ್ಲಿ ಸಂಗ್ರಹಿಸಿದ ದಾಖಲೆಗಳಿಂದ ಕಂಡುಬಂದಿರುತ್ತೆ” 

ಮೇಲ್ಕಂಡ ಆರೋಪದ ಮೇಲೆ ಜಂಟಿ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪವು ಸಾಕ್ಷಾಧಾರಗಳ ಕೊರತೆಯಿಂದ 
ಸಾಬೀತಾಗಿರುವುದಿಲ್ಲವೆ೦ದು ವರದಿ ನೀಡಿದ್ದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ. ಬೆ೦ಗಳೂರು, ಇವರು ಅರ್ಜಿದಾರರ 
ಸಮಜಾಯಿಷಿ ಪಡೆದು ಅದನ್ನೊಪ್ಪದೆ ಮೇಲೆ ಕ್ರಮ ಸಂಖ್ಯೆ «1ರಲ್ಲಿ ಓದಲಾದ ದಿನಾಂಕ: 15-10-2010ರ ಆದೇಶದಲ್ಲಿ ಅರ್ಜಿದಾರರುಗಳು 
ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯಲ್ಲಿ ಒಂದು ಹಂತಕ್ಕೆ ಒಂದು ವರ್ಷಗಳವರೆಗೆ ಇಳಿಸಲಾಗಿದೆ. ದಂಡನೆಯ ಅವಧಿಯಲ್ಲಿ ಯಾವುದೇ 
ವಾರ್ಷಿಕ ವೇತನ ಬಡ್ತಿಗಳಾಗಲಿ ಅಥವಾ ಪದೋನ್ನತಿಯಾಗಲಿ ಪಡೆಯಲು ಅರ್ಹರಿರುವುದಿಲ್ಲ. ದಂಡನಾವಧಿ ಪೂರ್ಣಗೊಂಡ ನಂತರ 
ದಂಡನಾವಧಿಯ ಪೂರ್ವದಲ್ಲಿ ಪಡೆಯುತ್ತಿದ್ದ ಮೂಲ ವೇತನದಿಂದ ವಾರ್ಷಿಕ ವೇತನ ಬಡ್ತಿಗಳನ್ನು ನೀಡತಕ್ಕದ್ದು, ಅಮಾನತ್ತಿನಲ್ಲಿ ಕಳೆದ ಅವಧಿಯನ್ನು 
ಅಮಾನತ್ತೆಂದೇ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, 
ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ 
ಹೊಸ ಅಂಶಗಳು ಇರುವುದಿಲ್ಲ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೩೩ 





ಸರ್ಕಾರಿ ಆದೇಶ ಸಂಖ್ಯೆ: ಒಳ 189 ಹೊಸಿಅ 2010, ಬೆಂಗಳೂರು, ದಿನಾಂಕ: 12-12-2011 
ಪಸಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಟೆ. ರಾಮಯ್ಯ, ಪಿ.ಐ. ಗುಪ್ತಶಾಖೆ, ಬೆಂಗಳೂರು ಜಿಲ್ಲೆ ಮತ್ತು ಸಿ.ವಿ. ಕೃಷ್ಣೇಗೌಡ ಹೆಚ್‌.ಸಿ. ವಿಕಾಸಸೌಧ 
ಭದ್ರತೆ, ಬೆ೦ಗಳೂರು, ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 267 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಕೆ.ಎಸ್‌. ರವೀಂದ್ರಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಪಾಂಡವಪುರ ಇವರನ್ನು ಕ್ರಿಮಿನಲ್‌ ಆರೋಪದ ಮೇಲೆ ಸೇವೆಯಿಂದ ವಜಾ ಮಾಡುವ 
ಕುರಿತು. 
ಓದಲಾಗಿದೆ: 1) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು, ಇವರ ಆದೇಶ ಸಂಖ್ಯೆ: 
ಡಿಪಿಎನ್‌/ಸಿಶಾ-1/133/2005-2006, ದಿನಾ೦ಕ: 18.08.2005. 
2) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರ ಆದೇಶ ಸಂಖ್ಯೆ: 
ಡಿಪಿಎನ್‌/ಸಿಶಾ-1/133/2005-2006, ದಿನಾ೦ಕ 29.03.2006. 
3) ಸರ್ಕಾರದ ಆದೇಶ ಸಂಖ್ಯೆ; ಒಇ 791 ಪಿಪಿಇ 2005, ದಿನಾಂಕ: 23.06.2007 ಮತ್ತು ತಿದ್ದುಪಡಿ 
ದಿನಾಂಕ 15.11.2007. 
4) ಸರ್ಕಾರದ ಆದೇಶ ಸಂಖ್ಯೆ; ಒಇ 200 ಪಿಪಿಇ 2009, ದಿನಾಂಕ: 02.05.2009 
5) ದಿನಾಂಕ 03.05.2011 ರಂದು ಮಾನ್ಯ ವಿಶೇಷ ನ್ಯಾಯಾಧೀಶರು ಹಾಗೂ 3ನೇ ಅಪರ ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಧೀಶರು ಸ್ಪೆಷಲ್‌ ಕೇಸ್‌ ಸಂಖ್ಯೆ: 7/2008ರಲ್ಲಿ ತೀರ್ಪು. 
6) ದಿನಾಂಕ 30.05.2011 ರಂದು ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಪೀಲು ಸಂಖ್ಯೆ: 547/2011 
ರಲ್ಲಿ ಮಧ್ಯಂತರ ಆದೇಶ. 
7) ದಿನಾಂಕ 20.07.2011ರಂದು ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಪೀಲು ಸಂಖ್ಯೆ: 547/2011 
ರಲ್ಲಿ ಆದೇಶ. 
8) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಡಿಪಿಎನ್‌/ಸಿಶಾ/1ಎ/133/ 2005-06, ದಿನಾಂಕ 08.06.2011. 
9) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಡಿಪಿಎಆರ್‌ 9 ಸೇಇವಿ 95, 
ದಿನಾಂಕ 26.06.1996. 
10) ದಿನಾ೦ಕ 30.11.2011ರ ಸಚಿವ ಸಂಪುಟದ ಪ್ರಕರಣ ಸಂಖ್ಯೆ: ಸೆಡಿ 577/2011. 
ಪ್ರಸ್ತಾವನೆ : 
ಶ್ರೀ ಕೆ.ಎಸ್‌. ರವೀಂದಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಪಾಂಡವಪುರ 
ಇವರು ಮೈಸೂರಿನ 3ನೇ ಅಧಿಕ ಸಿ.ಜೆ.ಎಂ ನ್ಯಾಯಾಲಯದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಂಕ 
10.08.2005ರಂದು ಮೈಸೂರು ನಜರ್‌ಬಾದ್‌ ಪೊಲೀಸ್‌ ಠಾಣೆಯ ಮೊಕದ್ದಮೆ ಸಂಖ್ಯೆ: 330/1993ರ ಪ್ರಕರಣದ ಪಿರ್ಕಾದುದಾರರಾದ ಶ್ರೀ ಬಷೀರ್‌ 
ಅಹಮದ್‌ ಖಾನ್‌ ಇವರಿಂದ 785,0000/- ಗಳ ಲಂಚವನ್ನು ಪಡೆಯುತ್ತಿದ್ದಾಗ ಮೈಸೂರು ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿರುತ್ತಾರೆ. 
ಆದುದರಿಂದ ಇವರ ಎರುದ್ಧ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರು ಮೇಲೆ ಓದಲಾದ (1ರ ಆದೇಶ 
ದಿನಾಂಕ 18.08.2005 ರಲ್ಲಿ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಇವರನ್ನು ಸೇವೆಯಿಂದ ಅಮಾನತ್ತಿನಲ್ಲಿ ಇಟ್ಟಿದ್ದರು. ಮೇಲೆ ಓದಲಾದ (2) ರ 
ಆದೇಶದಲ್ಲಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ಶ್ರೀ ಕೆ.ಎಸ್‌. ರವೀಂದಗೌಡ ಇವರ ವಿರುದ್ಧ ಇಲಾಖಾ 
ವಿಚಾರಣೆ ಬಾಕಿ ಇರಿಸಿ ಅವರ ಅಮಾನತ್ತಿನ ಆದೇಶವನ್ನು ರದ್ದುಗೊಳಿಸಿ ಕರ್ತವ್ಯಕ್ಕೆ ಪುನರ್‌ ನೇಮಿಸಿದ್ದರು. 
ಮೇಲೆ (3)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಕೆ.ಎಸ್‌. ರವೀಂದ್ರಗೌಡ ಇವರ ವಿರುದ್ಧ ಸಕ್ಷಮ ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ 
ಮೊಕದ್ದಮೆಯನ್ನು ಹೂಡಲು ಲೋಕಾಯುಕ್ತ ಪೊಲೀಸರಿಗೆ ಅನುಮತಿಯನ್ನು ನೀಡಲಾಗಿತ್ತು. 
ಮೇಲೆ (4)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಕೆ.ಎಸ್‌. ರವೀಂದ್ರಗೌಡ ಇವರ ವಿರುದ್ಧ ಟ್ರ್ಯಾಪ್‌ ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 14(ಎ) ರನ್ವಯ ಇಲಾಖಾ 
ವಿಚಾರಣೆಯನ್ನು ನಡೆಸಲು ಪ್ರಕರಣವನ್ನು ಮಾನ್ಯ ಉಪಲೋಕಾಯುಕ್ತರಿಗೆ ವಹಿಸಲಾಗಿತ್ತು. 
ಮೇಲೆ (5)ರಲ್ಲಿ ಓದಲಾದ ಮಾನ್ಯ ವಿಶೇಷ ನ್ಯಾಯಾಧೀಶರು ಹಾಗೂ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಸ್ಪೆಷಲ್‌ ಕೇಸ್‌ 
ಸಂಖ್ಯೆ: 7/2008ರಲ್ಲಿ ದಿನಾಂಕ 03.05.2011ರಂದು ಶ್ರೀ ಕೆ.ಎಸ್‌. ರವೀಂದಗೌಡ ಇವರಿಗೆ ಒಂದು ವರ್ಷದ ಕಠಿಣ ಸಜಾ ಹಾಗೂ ಇ10,000/- 
ದಂಡವನ್ನು ವಿಧಿಸಿದ್ದು, ದಂಡವನ್ನು ಕಟ್ಟಲು ತಪ್ಪಿದಲ್ಲಿ ಮುಂದುವರೆದು 3 ತಿಂಗಳ ಸಾದಾ ಸಜೆಯನ್ನು ವಿಧಿಸಿರುತ್ತಾರೆ. 
ಮೇಲೆ (6)ರಲ್ಲಿ ಓದಲಾದ ಮಾನ್ಯ ಉಚ್ಛ ನ್ಯಾಯಾಲಯದ ಅಪೀಲ್‌ ಸಂಖ್ಯೆ: 547/2011ರಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯವು ದಿನಾಂಕ 
30.05.2011ರಂದು ಮಧ್ಯಂತರ ಆದೇಶವನ್ನು ನೀಡಿತ್ತು. 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಮೇಲೆ (7)ರಲ್ಲಿ ಓದಲಾದ ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಲಯವು ಅಪೀಲ ಸಂಖ್ಯೆ: 547/2011ರಲ್ಲಿ ದಿನಾಂಕ 20.07.2011ರಂದು 
jy For the aforesaid reasons, the appeal is dismissed. The appellant shall surrender before the trial court to undergo the 
sentence imposed upon him and the trial court also shall take necessary steps in this regard”. ಎ೦ದು ಆದೇಶ ನೀಡಿರುತ್ತದೆ. ಸದರಿ 
ಆದೇಶದ ಅನ್ವಯ ಶ್ರೀ ಕೆ.ಎಸ್‌. ರವೀಂದ್ರಗೌಡ ಇವರನ್ನು ದಿನಾಂಕ 15.09.2011 ರಂದು ಮೈಸೂರಿನ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ 
ಹಾಜರುಪಡಿಸಿದ್ದು, ದಿನಾಂಕ 03.05.2011 ರ ಆದೇಶದಂತೆ ಮಾನ್ಯ ನ್ಯಾಯಾಧೀಶರು ಶ್ರೀ ಕೆ.ಎಸ್‌. ರವೀಂದ್ರಗೌಡ ಇವರನ್ನು ನ್ಯಾಯಾಂಗ ಬಂಧನಕ್ಕೆ 
ಆದೇಶಿಸಿದ್ದು, ಅದರಂತೆ ಸದರಿಯವರನ್ನು ದಿನಾಂಕ 15.09.2011ರ೦ದು ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ. 

ಮೇಲೆ (8)ರಲ್ಲಿ ಓದಲಾದ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರು ಶ್ರೀ 
ಕೆ.ಎಸ್‌. ರವೀಂದಗೌಡ ಇವರು ಗ್ರೂಪ್‌-"ಬಿ' ಪತ್ರಾಂಕಿತ ಅಧಿಕಾರಿಯಾಗಿರುತ್ತಾರೆ. ಆದುದರಿಂದ ಇವರಿಗೆ ಶಿಕ್ಷೆ ವಿಧಿಸಿರುವ ದಿನಾಂಕದಿಂದ ಅಂದರೆ 
ದಿನಾಂಕ 03.05.2011 ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾ ಮಾಡುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ (9)ರಲ್ಲಿ ಓದಲಾದ ದಿನಾಂಕ 26.06.1996 ರ ಸುತ್ತೋಲೆಯಲ್ಲಿ “ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು, 1957 ರ ನಿಯಮ 14(1) ರ ಅನುಸಾರ ಸದರಿ ನಿಯಮಗಳ ನಿಯಮಗಳು 11, 12 ಮತ್ತು 13ರಲ್ಲಿ ಏನೇ ಹೇಳಲಾಗಿದ್ದರೂ 
ಕ್ರಿಮಿನಲ್‌ ನ್ಯಾಯಾಲಯದ ಕ್ರಿಮಿನಲ್‌ ಆರೋಪಕ್ಕಾಗಿ ದೋಷಸಿದ್ದಿಯಾದ ಸರ್ಕಾರಿ ನೌಕರರನ್ನು ಪುನಃ ಇಲಾಖಾ ವಿಚಾರಣೆಗೆ ಒಳಪಡಿಸದೆಯೇ 
ಸೇವೆಯಿಂದ ವಜಾ ಮಾಡುವುದು ಅಥವಾ ತೆಗೆದುಹಾಕುವ ಅಥವಾ ಕೆಳದರ್ಜೆಗೆ ಇಳಿಸುವ ದಂಡನೆಯನ್ನು ವಿಧಿಸಬಹುದಾಗಿದೆ. ಈ ನಿಯಮದ 
ಅವಕಾಶವು ಸಂವಿಧಾನದ 311(2)ರ ಬೆಂಬಲ ಪಡೆದಿದೆ” ಎಂಬುದಾಗಿ ಉಲ್ಲೇಖಿಸಲಾಗಿದೆ. 

ಮೇಲೆ (10) ರಲ್ಲಿ ಓದಲಾದ ದಿನಾಂಕ 30.11.2011 ರಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಪ್ರಕರಣದ ವಿಷಯ ಸಂಖ್ಯೆ 
ಸಿ/577/2011 ರಲ್ಲಿ ಸಚಿವ ಸಂಪುಟ ಟಿಪ್ಪಣಿಯ ಖಂಡಿಕೆ 11ರಲ್ಲಿ ಶ್ರೀ ಕೆ.ಎಸ್‌. ರವೀಂದ್ರಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) 
ಮತ್ತು ಜೆ.ಎಂಎಫ್‌.ಸಿ ನ್ಯಾಯಾಲಯ, ಪಾಂಡವಪುರ ಇವರು ಕ್ರಿಮಿನಲ್‌ ಅಪರಾಧ ಎಸಗಿರುವ ಕಾರಣಕ್ಕೆ ಮಾನ್ಯ ವಿಶೇಷ ನ್ಯಾಯಾಧೀಶರು ಹಾಗೂ 
3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಮೈಸೂರು ಇವರ ಅದೇಶ ದಿನಾಂಕ 03.05.2011 ರಲ್ಲಿ ಇವರಿಗೆ ಒಂದು ವರ್ಷದ ಕಠಿಣ ಸಜಾ 
ಹಾಗೂ ₹10,000/- ದಂಡವನ್ನು ವಿಧಿಸಿದ್ದು, ದಂಡವನ್ನು ಕಟ್ಟಲು ತಪ್ಪಿದಲ್ಲಿ ಮುಂದುವರೆದು 3 ತಿಂಗಳ ಸಾದಾ ಸಜೆಯನ್ನು ವಿಧಿಸಿರುವುದರಿಂದ, ಶ್ರೀ 
ಕೆ.ಎಸ್‌. ರವೀಂದ್ರಗೌಡ ಇವರನ್ನು ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 8ರ 
ಉಪನಿಯಮ (೪) ರನ್ವಯ ಸರ್ಕಾರಿ ಸೇವೆಯಿಂದ ದಿನಾಂಕ 03.05.2011 ರಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾ ಮಾಡಲು ಸಚಿವ 
ಸಂಪುಟ ಸಮಿತಿಯು ಅನುಮೋದನೆ ನೀಡಿರುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಇ 222 ಪಿಷಪಿಇ 2011, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌, 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಶ್ರೀ ಕೆ.ಎಸ್‌. ರವೀಂದ್ರಗೌಡ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಪಾಂಡವಪುರ, ಇವರನ್ನು ಕರ್ನಾಟಕ ಸರ್ಕಾರಿ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 8ರ ಉಪನಿಯಮ (೪ ರನ್ವಯ ದಿನಾಂಕ 03.05.2011 ರಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿ೦ದ ವಜಾ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 268 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-"ಬಿ”) 


ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 30 ಪಥಮ ದರ್ಜೆ ಸಹಾಯಕರ ತಾತ್ಕಾಲಿಕ ಹುದ್ದೆಗಳನ್ನು 
ಖಾಯಂಗೊಳಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂ:ಲಾ 130 ಎಲ್‌ಎಜಿ 79, ದಿನಾಂಕ: 07.10.1980 
2) ಸರ್ಕಾರದ ಆದೇಶ ಸಂ:ಲಾ 16 ಎಲ್‌ಸಿಇ 90, ದಿನಾಂಕ: 26.08.1993 
3) . ಸರ್ಕಾರದ ಆದೇಶ ಸಂ:ಲಾ 111 ಎಲ್‌ಸಿಇ 93, ದಿನಾಂಕ: 08.04.1994 
4) ಸರ್ಕಾರದ ಆದೇಶ ಸಂ.ಲಾ 18 ಎಲ್‌ಸಿಇ 97(%01-1)), ದಿನಾಂಕ: 04.05.2000 
5) ಸರ್ಕಾರದ ಆದೇಶ ಸಂ:ಒಇ 428 ಪಿಪಿಇ 2010, ದಿನಾಂಕ: 13.07.2011 
6) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ: 
ಡಿಪಿಎನ್‌/ಕೇಂಸ/ವಿವ/31/2011-12, ದಿನಾಂಕ: 07.07.2011. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ: 07.10.1980ರ ಸರ್ಕಾರದ ಆದೇಶದನ್ವಯ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಹಾಗೂ ಸರ್ಕಾರಿ ಅಭಿಯೋಜಕರುಗಳ ಕಛೇರಿಗಳಿಗೆ ಹೊಂದಿಕೊಂಡಂತೆ 21 ಪ್ರಥಮ ದರ್ಜೆ ಸಹಾಯಕರುಗಳ, ಮೇಲೆ (2)ರಲ್ಲಿ 
ಓದಲಾದ ದಿನಾಂಕ: 26.08.1993ರ ಸರ್ಕಾರದ ಆದೇಶದನ್ವಯ ಗುಲ್ಬರ್ಗಾದ ವಿಶೇಷ ನ್ಯಾಯಾಲಯ (ಪ.ಜಾ. ಮತ್ತು ಪ.ಪಂ)ದ ಸರ್ಕಾರಿ 
ಅಭಿಯೋಜಕರ ಕಛೇರಿಗೆ ಹೊಂದಿಕೊಂಡಂತೆ 01 ಪ್ರಥಮ ದರ್ಜೆ ಸಹಾಯಕರ ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 08.04.1994ರ ಸರ್ಕಾರದ 
ಆದೇಶದನ್ವಯ ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನ ವಿಶೇಷ ನ್ಯಾಯಾಲಯ (ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ) ದ ಸರ್ಕಾರಿ 
ಅಭಿಯೋಜಕರ ಕಛೇರಿಗೆ ಹೊಂದಿಕೊಂಡ 03 ಪ್ರಥಮ ದರ್ಜೆ ಸಹಾಯಕರುಗಳ ಮೇಲೆ (4)ರಲ್ಲಿ ಓದಲಾದ ದಿನಾಂಕ: 04.05.2000ರ ಸರ್ಕಾರದ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೩೫ 





ಆದೇಶದನ್ವಯ ನೂತನ ಜಿಲ್ಲೆಗಳಾದ ಗದಗ, ಹಾವೇರಿ, ಬಾಗಲಕೋಟೆ, ದಾವಣಗೆರೆ ಮತ್ತು ಕೊಪ್ಪಳಗಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳ ಸರ್ಕಾರಿ 
ಅಭಿಯೋಜಕರ ಕಛೇರಿಗೆ ಹೊಂದಿಕೊಂಡ 05 ಪ್ರಥಮ ದರ್ಜೆ ಸಹಾಯಕರುಗಳ, ಹೀಗೆ ಒಟ್ಟು 30 ಪ್ರಥಮ ದರ್ಜೆ ಸಹಾಯಕರುಗಳ ಹುದ್ದೆಗಳನ್ನು 
ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿದೆ. 

ಮೇಲೆ (5)ರಲ್ಲಿ ಓದಲಾದ ದಿನಾಂಕ: 13.07.2011ರ ಸರ್ಕಾರದ ಆದೇಶದನ್ವಯ ಮೇಲೆ (1, (2), (3) ಮತ್ತು (4ರಲ್ಲಿ ಓದಲಾದ 
ಸರ್ಕಾರಿ ಆದೇಶಗಳನ್ವಯ ಸೃಜಿಸಿ, ಕಾಲ-ಕಾಲಕ್ಕೆ ಮುಂದುವರಿಸಿಕೊಂಡು ಬಂದಿರುವ 30 ಪ್ರಥಮ ದರ್ಜೆ ಸಹಾಯಕರ ತಾತ್ಕಾಲಿಕ ಹುದ್ದೆಗಳನ್ನು 
ದಿನಾಂಕ: 31.03.2012ರ ಮುಂದುವರೆಸಲಾಗಿದೆ. 

ಮೇಲೆ (6)ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 07.07.2011ರ ಪತ್ರದಲ್ಲಿ 
ಇಲಾಖೆಯಲ್ಲಿನ 44 ತಾತ್ಕಾಲಿಕ ಹುದ್ದೆಗಳಲ್ಲಿ ಮೇಲೆ (1), (2), (3) ಮತ್ತು (4)ರಲ್ಲಿ ಓದಲಾದ ಸರ್ಕಾರ ಆದೇಶಗಳನ್ವಯ ಸೃಜಿಸಿ, ಕಾಲ-ಕಾಲಕ್ಕೆ 
ಮುಂದುವರಿಸಿಕೊಂಡು ಬಂದು ಮೇಲೆ (5)ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ದಿನಾಂಕ: 31.03.2012ರ ಮುಂದುವರೆಸಲಾಗಿರುವ 30 
ಪ್ರಥಮ ದರ್ಜೆ ಸಹಾಯಕರ ತಾತ್ಕಾಲಿಕ ಹುದ್ದೆಗಳು ಇಲಾಖೆಯ ದೈನಂದಿನ ಆಡಳಿತಾತ್ಮಕ ಕಾರ್ಯದ ದೃಷ್ಟಿಯಿಂದ ಅತಿ ಅವಶ್ಯಕ ಹುದ್ದೆಗಳಾಗಿದ್ದು, 
ಇವುಗಳನ್ನು ಇಲಾಖೆಯ ಹಿತದೃಷ್ಟಿಯಿಂದ ಖಾಯಂಗೊಳಿಸುವುದು ಅವಶ್ಯಕವಾಗಿದೆ. ಆದ್ದರಿ೦ದ, ಸದರಿ 30 ಪ್ರಥಮ ದರ್ಜೆ ಸಹಾಯಕರ ತಾತ್ಕಾಲಿಕ 
ಹುದ್ದೆಗಳನ್ನು ಖಾಯಂಗೊಳಿಸಿ ಆದೇಶ ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಇ 298 ಪಿಪಿಇ 2011, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌, 2011 

ಮೇಲಿನ ವಿವರಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ, ಈ ಮುಂದಿನ ತಃಖ್ತೆಯ ಅಂಕಣ (2)ರಲ್ಲಿನ 
ಕಛೇರಿಗಳಿಗೆ ಹೊಂದಿಕೊಂಡಂತೆ, ಅಂಕಣ (3)ರಲ್ಲಿನ ಸರ್ಕಾರಿ ಆದೇಶಗಳನ್ವಯ ಸೃಜನೆಯಾದ 30 ಪ್ರಥಮ ದರ್ಜೆ ಸಹಾಯಕರುಗಳ ತಾತ್ಕಾಲಿಕ 
ಹುದ್ದೆಗಳನ್ನು ಖಾಯಂ ಹುದ್ದೆಗಳೆಂದು ಘೋಷಿಸಿದೆ. 











ಕ್ರ. ಸಂ. ಹುದ್ದೆ ಮಂಜೂರಾಗಿರುವ ಕಛೇರಿ ಹುದ್ದೆ ಸ್ಪಜನೆಯಾದ ಸರ್ಕಾರಿ ಆದೇಶ ಸಂಖ್ಯೆ ಮತ್ತು ದಿನಾಂಕ 
ಅಭಿಯೋಗ ಮತು ಸರ್ಕಾರಿ ವ್ಹಾಜಗಳ ನಿರ್ದೇಶಕರ ಕಛೇರಿ, 
1 ಈ ಶಶಿ ಲಾ 130 ಎಲ್‌ಎಜಿ 79, ದಿನಾಂಕ: 07.10.1980. 
ಬೆಂಗಳೂರು 
ಅಭಿಯೋಗ ಮತು ಸರ್ಕಾರಿ ವ್ಹಾಜಗಳ ನಿರ್ದೇಶಕರ ಕಛೇರಿ, 
2 ಈ ೧5ರ ಲಾ 130 ಎಲ್‌ಎಜಿ 79, ದಿನಾಂಕ: 07.10.1980. 
ಬೆಂಗಳೂರು 





ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬೆಂಗಳೂರು ಗ್ರಾಮಾಂತರ 

4 ಸರ್ಕಾರಿ ಅಭಿಯೋಜಕರ ಕಛೇರಿ, ತುಮಕೂರು 
5 ಸರ್ಕಾರಿ ಅಭಿಯೋಜಕರ ಕಛೇರಿ, ಕೋಲಾರ 
6 ಸರ್ಕಾರಿ ಅಭಿಯೋಜಕರ ಕಛೇರಿ, ಮೈಸೂರು 
7 

8 

9 


130 ಎಲ್‌ಎಜಿ 79, ದಿನಾಂಕ: 07.10.1980. 





130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 


130 ಎಲ್‌ಎಜಿ 79, ದಿನಾಂಕ: 07.10.1980. 











ಸರ್ಕಾರಿ ಅಭಿಯೋಜಕರ ಕಛೇರಿ, ಮಂಡ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಹಾಸನ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಕೊಡಗು 

10 ಸರ್ಕಾರಿ ಅಭಿಯೋಜಕರ ಕಛೇರಿ, ಬೆಳಗಾಂ 

1] ಸರ್ಕಾರಿ ಅಭಿಯೋಜಕರ ಕಛೇರಿ, ಧಾರವಾಡ 
12 ಸರ್ಕಾರಿ ಅಭಿಯೋಜಕರ ಕಛೇರಿ, ಬಿಜಾಪುರ 
13 ಸರ್ಕಾರಿ ಅಭಿಯೋಜಕರ ಕಛೇರಿ, ಗುಲರ್ಗಾ 
14 ಸರ್ಕಾರಿ ಅಭಿಯೋಜಕರ ಕಛೇರಿ, ಬೀದರ್‌ 

15 ಸರ್ಕಾರಿ ಅಭಿಯೋಜಕರ ಕಛೇರಿ, ರಾಯಚೂರು 
16 ಸರ್ಕಾರಿ ಅಭಿಯೋಜಕರ ಕಛೇರಿ, ಚಿತ್ರದುರ್ಗ 


17 ಸರ್ಕಾರಿ ಅಭಿಯೋಜಕರ ಕಛೇರಿ, ಶಿವಮೊಗ್ಗ 
18 ಸರ್ಕಾರಿ ಅಭಿಯೋಜಕರ ಕಛೇರಿ, ಬಳ್ಳಾರಿ 


ಮ 


19 ಸರ್ಕಾರಿ ಅಭಿಯೋಜಕರ ಕಛೇರಿ, ಮ೦ಗಳೂರು 

20 ಸರ್ಕಾರಿ ಅಭಿಯೋಜಕರ ಕಛೇರಿ, ಕಾರವಾರ 

21 ಸರ್ಕಾರಿ ಅಭಿಯೋಜಕರ ಕಛೇರಿ, ಚಿಕ್ಕಮಗಳೂರು 
ಸರ್ಕಾರಿ ಅಭಿಯೋಜಕರ ಕಛೇರಿ, 

ವಿಶೇಷ ನ್ನಾಯಾಲಯ (ಎಸ್‌.ಸಿ./ಎಸ್‌.ಟಿ), ಗುಲ್ಬರ್ಗ 
ಸರ್ಕಾರಿ ಅಭಿಯೋಜಕರ ಕಛೇರಿ, 

23 ವಿಶೇಷ ನ್ಯಾಯಾಲಯ (ಭ್ರಷ್ಟಚಾರ ನಿಯಂತ್ರಣ ಕಾಯ್ದೆ), ಲಾ 11 ಎಲ್‌ಸಿಇ 93, ದಿನಾಂಕ: 08.04.1994. 
ಬೆ೦ಗಳೂರು ನಗರ 



































130 ಎಲ್‌ಎಜಿ 79, ದಿನಾಂಕ: 07.10.1980. 





130 ಎಲ್‌ಎಜಿ 79, ದಿನಾಂಕ: 07.10.1980. 





130 ಎಲ್‌ಎಜಿ 79, ದಿನಾಂಕ: 07.10.1980. 
130 ಎಲ್‌ಎಜಿ 79, ದಿನಾಂಕ: 07.10.1980. 








9 1919191919 91891491919 18919189 89191919898 


16 ಎಲ್‌ಸಿಇ 90, ದಿನಾಂಕ: 26.08.1993. 




















೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 








ಸರ್ಕಾರಿ ಅಭಿಯೋಜಕರ ಕಛೇರಿ, 
24 ವಿಶೇಷ ನ್ಯಾಯಾಲಯ (ಭ್ರಷ್ಟಚಾರ ನಿಯಂತ್ರಣ ಕಾಯ್ದೆ), ಲಾ 111 ಎಲ್‌ಸಿಇ 93, ದಿನಾಂಕ: 08.04.1994. 
ಮೈಸೂರು 

ಸರ್ಕಾರಿ ಅಭಿಯೋಜಕರ ಕಛೇರಿ, 
25 ವಿಶೇಷ ನ್ಯಾಯಾಲಯ (ಭ್ರಷ್ಟಚಾರ ನಿಯಂತ್ರಣ ಕಾಯ್ದೆ), ಲಾ 11 ಎಲ್‌ಸಿಇ 93, ದಿನಾಂಕ: 08.04.1994. 
ಮಂಗಳೂರು 

26 ಸರ್ಕಾರಿ ಅಭಿಯೋಜಕರ ಕಛೇರಿ, ಗದಗ 
27 ಸರ್ಕಾರಿ ಅಭಿಯೋಜಕರ ಕಛೇರಿ, ಹಾವೇರಿ 








18 ಎಲ್‌ಸಿಇ 97 (01-11) ದಿನಾಂಕ: 04.05.2000 
18 ಎಲ್‌ಸಿಇ 97 (Vol-ll ದಿನಾಂಕ: 04.05.2000 
28 | ಸರ್ಕಾರಿ ಅಭಿಯೋಜಕರ ಕಛೇರಿ, ಬಾಗಲಕೋಟೆ 18 ಎಲ್‌ಸಿಇ 97 (Vol-ll ದಿನಾಂಕ: 04.05.2000 
29 | ಸರ್ಕಾರಿ ಅಭಿಯೋಜಕರ ಕಛೇರಿ, ದಾವಣಗೆರೆ 18 ಎಲ್‌ಸಿಇ 97 (Vol-ll ದಿನಾಂಕ: 04.05.2000 
30 | ಸರ್ಕಾರಿ ಅಭಿಯೋಜಕರ ಕಛೇರಿ, ಕೊಪಳ ಲಾ 18 ಎಲ್‌ಸಿಇ 97 (Vol-l) ದಿನಾಂಕ: 04.05.2000 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ "2014-ನ್ಯಾಯಾಪರಿಪಾಲನೆ-00-114-ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು-0-02 ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು ಇದರಡಿ ಭರಿಸತಕ್ಕದ್ದು. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ: ಆಇ 298 ವೆಚ್ಚ-11/2011, ದಿನಾಂಕ: 05.11.2011ರಲ್ಲಿ ನೀಡಿರುವ 
ನಿರ್ದೇಶನದನ್ವಯ ಹಾಗೂ ಸರ್ಕಾರದ ಆದೇಶ ಸಂ: ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ: 10.07.1996ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರವನ್ನು ಚಲಾಯಿಸಿ, ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ 
ಪಿ.ಆರ್‌. 269 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-'ಬಿ') 











91889189 




















ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಮಲ್ಲರಾಜೇಗೌಡ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ.ಎಂ. ನ್ಯಾಯಾಲಯ, ಹಾಸನ 
ಇವರಿಗೆ ಆಯ್ಕೆಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: (1. ಸರ್ಕಾರದ ಅಧಿಸೂಚನೆ ಸಂ:ಲಾ 225 ಪಿಪಿಇ 91 ದಿನಾಂಕ: 10.06.1994 
(2) ಸರ್ಕಾರದ ಆದೇಶ ಸಂ:ಲಾ 6516) ಪಿಪಿಇ 1997, ದಿನಾಂಕ 21.06.1997. 
(3) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಆದೇಶ 
ಸಂ:ಡಿಪಿಎನ್‌/ಕೇಂಸ/ಜಿ-11/2000-01, ದಿನಾಂಕ: 30.05.2006 
(4) ಸರ್ಕಾರದ ಆದೇಶ ಸಂ:692 ಪಿಪಿಇ 2005, ದಿನಾಂಕ: 17.07.2006 
(5) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ 
ಸಂ:ಡಿಪಿಎನ್‌/ಸಿಶಾ:1/119/2008-09, ದಿನಾಂಕ: 15.01.2009. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ: 10.06.1994 ಸರ್ಕಾರದ ಅಧಿಸೂಚನೆಯನ್ವಯ ಶ್ರೀ ಮಲ್ಲರಾಜೇಗೌಡ, ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿ.ಜೆ.ಎಮ. ನ್ಯಾಯಾಲಯ, ಹಾಸನ ಇವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ 
ಆಯ್ಕೆಗೊಂಡು ದಿನಾಂಕ: 24.06.1994ರ ಪೂರ್ವಾಹ್ನದಂದು ಹುದ್ದೆಗೆ ವರದಿ ಮಾಡಿಕೊಂಡಿರುತ್ತಾರೆ. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 21.06.1997ರ ಸರ್ಕಾರದ ಆದೇಶದನ್ವಯ ದಿನಾಂಕ: 24.06.1994ರಂದು ಪರಿವೀಕ್ಷನಾವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 
ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 30.05.2006ರ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಮಟ್ಟದಲ್ಲಿ ಹೊರಡಿಸಿರುವ 
ಸರ್ಕಾರಿ ಆದೇಶದಲ್ಲಿ ಸದರಿ ಅಧಿಕಾರಿಯ ಎರುದ್ಧ ಇಲಾಖಾ ವಿಚಾರಣೆಯಲ್ಲಿ “ವಾಗ್ದಂಡನೆ”ಯನ್ನು ವಿಧಿಸಲಾಗಿದೆ. 
ಮೇಲೆ (4)ರಲ್ಲಿ ಓದಲಾದ ದಿನಾಂಕ: 17.07.2006ರ ಸರ್ಕಾರದ ಆದೇಶದನ್ವಯ ಶ್ರೀ ಮಲ್ಲರಾಜೇಗೌಡ ಇವರು ವಿರುದ್ಧದ ಇಲಾಖಾ 
ವಿಚಾರಣೆಯಲ್ಲಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮವಿಲ್ಲದಂತೆ ತಡೆಹಿಡಿಯಲಾಗಿದೆ. ದಂಡನಾ ಅವಧಿಯು ದಿನಾಂಕ: 
01.06.2007ರ೦ದ ಪ್ರಾರಂಭಗೊಂಡಿದ್ದು, ದಿನಾಂಕ: 31.05.2008ಕ್ಕೆ ಮುಕ್ತಾಯಗೊಂಡಿರುತ್ತದೆ. 
ಮೇಲೆ (5)ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 15.01.2009ರ ಪತ್ರದಲ್ಲಿ, 
ಶ್ರೀ ಮಲ್ಲರಾಜೇಗೌಡ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ.ಎಂ. ನ್ಯಾಯಾಲಯ, ಹಾಸನ ಇವರಿಗೆ ಆಯ್ಕೆಕಾಲಿಕ ವೇತನ 
ಶ್ರೇಣಿಯನ್ನು ಮಂಜೂರು ಮಾಡುವ ಸಂಬಂಧ ಮಹಾಲೇಖಪಾಲರಿಂದ ಪಡೆದ ಅಧಿಕಾರಿಯ ಸೇವಾ ಮಾಹಿತಿಯ ಹಾಗೂ ಮೇಲೆ (1 ರಿಂದ 
(4೪ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆ, ಆದೇಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಇವರಿಗೆ ದಿನಾಂಕ: 01.06.2008 ರಿಂದ ಜಾರಿಗೆ ಬರುವಂತೆ 
₹11400-21600ಗಳ ವೇತನ ಶ್ರೇಣಿಯಿಂದ ₹12000-22650ರ ಆಯ್ಕೆ ಕಾಲಿಕ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವಂತೆ ಶಿಫಾರಸ್ಸನ್ನು 
ಮಾಡಿರುತ್ತಾರೆ. ಮುಂದುವರೆದು, 2007-08ನೇ ಸಾಲಿನ ನಿಕಟಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ 
ಪ್ರತಿಕೂಲ ಷರಾ ಇರುವುದಿಲ್ಲ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೩೭ 





ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂ: ಒಇ 78 ಪಿಪಿಇ 2009, ಬೆ೦ಗಳೂರು, ದಿನಾಂಕ: 27ನೇ ಡಿಸೆಂಬರ್‌, 2011 

ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಮಲ್ಲರಾಜೇಗೌಡ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ.ಎಂ. 
ನ್ಯಾಯಾಲಯ, ಹಾಸನ ಇವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಯಾವುದೇ ಮುಂಬಡ್ತಿ ಇಲ್ಲದೆ 10 ವರ್ಷಗಳ ನಿರಂತರ 
ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ, ದಿನಾಂಕ: 31.05.2008ರ ವರೆಗೆ ದಂಡನಾವಧಿಯು ಜಾರಿಯಲ್ಲಿದ್ದರಿಂದ, ದಿನಾಂಕ: 01.06.2008ರಿಂದ 
ಅನ್ವಯವಾಗುವಂತೆ ಕರ್ನಾಟಕ ನಾಗರೀಕ ಸೇವಾ (ಕಾಲಬದ್ಧ ಬಡ್ತಿ) ನಿಯಮಗಳು, 1983 ಮತ್ತು ಸರ್ಕಾರದ ಅಧಿಸೂಚನೆ ಸಂ:ಎಫ್‌ಡಿ 17 
ಎಸ್‌ಆರ್‌ಪಿ 2007, ದಿನಾಂಕ: 16.05.2007ರನ್ವಯ ₹1400-21600ಗಳ ವೇತನ ಶ್ರೇಣಿಯಿಂದ ₹2000-22650ಗಳ ಆಯ್ಕೆ ಕಾಲಿಕ ವೇತನ 
ಶ್ರೇಣಿಯನ್ನು ಮಂಜೂರು ಮಾಡಿದೆ. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ:548 ಸೇ-2/2010, ದಿನಾ೦ಕ: 06.06.2011ರನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 270 ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-'ಬಿ') 


ಒಳಾಡಳಿತ ಸಚಿವಾಲಯ 
ವಿಷಯ : ಚಾಮರಾಜನಗರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರ ಕಛೇರಿಯನ್ನು ಸಂಯುಕ್ತ 
ಕಛೇರಿಯೆಂದು ಮತ್ತು ಅದರ ಸರ್ಕಾರಿ ಅಭಿಯೋಜಕರನ್ನು ಕಛೇರಿಗೆ ಮುಖ್ಯಸ್ಥರೆಂದು ಘೋಷಿಸಿರುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂ:ಲಾ 16 ಪಿಪಿಇ 79, ದಿನಾಂಕ 11.04.1979. 
2 ಸರ್ಕಾರದ ಆದೇಶ ಸಂ:ಲಾ 185 ಎಲ್‌ಸಿಇ 95, ದಿನಾಂಕ 29.03.1996. 
3 ಸರ್ಕಾರದ ಆದೇಶ ಸಂ:ಒಇ 508 ಪಿಪಿಇ 2007, ದಿನಾಂಕ 22.10.2009. 
4 ಸರ್ಕಾರದ ಆದೇಶ ಸಂ:ಒಇ ಪಿಪಿಇ 2009, ದಿನಾಂಕ: 23.08.2010 
5 ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ: 
ಡಿಪಿಎನ್‌/ಸಿಶಾ-1/03/2011-12, ದಿನಾಂಕ: 23.04.2011 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಚಾಮರಾಜನಗರದ ಪ್ರಧಾನ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯಕ್ಕೆ 
ಹೊಂದಿಕೊಂಡಂತೆ ಒಂದು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯು ಸೃಜನೆಗೊಂಡಿದ್ದು, ಸದರಿಯವರ ಕಛೇರಿಯನ್ನು ಆರಂಭಿಸಿ ಕರ್ತವ್ಯ 
ನಿರ್ವಹಿಸಲಾಗುತ್ತಿದೆ. 
ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಚಾಮರಾಜನಗರದ ಅಧಿಕ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯಕ್ಕೆ 
ಹೊಂದಿಕೊಂಡಂತೆ ಒಂದು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯು ಸೃಜನೆಗೊಂಡಿದ್ದು, ಸದರಿಯವರ ಕಛೇರಿಯನ್ನು ಆರಂಭಿಸಿ ಕರ್ತವ್ಯ 
ನಿರ್ವಹಿಸಲಾಗುತ್ತಿದೆ. 
ಮೇಲೆ (3)ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಚಾಮರಾಜನಗರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹೊಂದಿಕೊಂಡಂತೆ ಒಂದು 
ಸರ್ಕಾರಿ ಅಭಿಯೋಜಕರ ಹುದ್ದೆಯು ಸೃಜನೆಗೊಂಡಿದ್ದು, ಸದರಿಯವರ ಕಛೇರಿಯನ್ನು ಆರಂಭಿಸಿ ಕರ್ತವ್ಯ ನಿರ್ವಹಿಸಲಾಗುತ್ತಿದೆ. 
ಮೇಲೆ (4)ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಚಾಮರಾಜನಗರದ ಸಿಜೇಹಿ.ವಿ) ಮತ್ತು ಸಿಜೆಎಂ ನ್ಯಾಯಾಲಯಕ್ಕೆ 
ಹೊಂದಿಕೊಂಡಂತೆ ಒಂದು ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಯು ಸೃಜನೆಗೊಂಡಿದ್ದು, ಸದರಿಯವರ ಕಛೇರಿಯನ್ನು ಆರಂಭಿಸಿ 
ಕರ್ತವ್ಯ ನಿರ್ವಹಿಸಲಾಗುತ್ತಿದೆ. 
ಮೇಲೆ (5)ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು ದಿನಾಂಕ: 23.04.2011ರ ಪತ್ರದಲ್ಲಿ ಮೇಲೆ 
(1) ರಿಂದ (4)ರಲ್ಲಿ ಓದಲಾದ ಸರ್ಕಾರದ ಆದೇಶಗಳನ್ವಯ ಸೃಜನೆಯಾದ ಸರ್ಕಾರಿ ಅಭಿಯೋಜಕರ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಹಾಗೂ ಎರಡು ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಹುದ್ದೆಗಳ ಅಧಿಕಾರಿಗಳು, ಕಛೇರಿಗಳ ಮುಖ್ಯಸ್ಥರಾಗಿ ಹಾಗೂ ವೇತನ ಬಟವಾಡೆ 
ಅಧಿಕಾರಿಗಳಾಗಿ ಪೂರಕ ಸಿಬ್ಬಂದಿಯೊಂದಿಗೆ 3 ರಿಂದ 4 ಕಛೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ಕಛೇರಿಯ ಕೆಲಸ ಕಾರ್ಯಗಳ ಹಿತದೃಷ್ಟಿಯಿಂದ 
ನೂತನ ಜಿಲ್ಲಾ ಕೇಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಮತ್ತು ಅವರ ಕಛೇರಿಯ ಪೂರಕ ಸಿಬ್ಬಂದಿ ವರ್ಗದವರನ್ನು ಸರ್ಕಾರ 
ಅಭಿಯೋಜಕರ ಮುಖ್ಯಸ್ಥತ್ವದ ಸಂಯುಕ್ತ ಕಛೇರಿಯ ಆಡಳಿತದ ನಿಯಂತ್ರಣಕ್ಕೆ ಒಳಪಡಿಸುವುದು ಅಗತ್ಯವಾಗಿರುತ್ತದೆ. ಹೀಗೆ ಮಾಡುವುದರಿಂದ 
ಸಂಯುಕ್ತ ಕಛೇರಿಯ ಮುಖ್ಯಸ್ಥರಾಗುವ ಸರ್ಕಾರಿ ಅಭಿಯೋಜಕರು ಕೆಲಸದ ಹಂಚಿಕೆಯ ಆದೇಶವನ್ನು ಹೊರಡಿಸಿ, ಅಧಿಕಾರಿಗಳು ಕೆಲಸ- 
ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮುಂದುವರೆದು, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಥವಾ 
3 ಬಿಲ್ಲುಗಳನ್ನು ಮಾಡುವ ಅಥವಾ ವಹಿಗಳನ್ನು ಹಾಗೂ ಕಡತಗಳನ್ನು ನಿರ್ವಹಿಸುವ ಬದಲು ಒಂದರಲ್ಲೇ ನಿರ್ವಹಿಸಬಹುದಾಗಿರುತ್ತೆ ಅಲ್ಲದೇ ಒಂದೇ 
ಹಾಜರಾತಿ ವಹಿಯನ್ನು ಸಹ ನಿರ್ವಹಿಸಬಹುದಾಗಿರುತ್ತದೆ. ಆದ್ದರಿಂದ, ಚಾಮರಾಜನಗರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ 
ಅಭಿಯೋಜಕರ ಕಛೇರಿಯನ್ನು ಸಂಯುಕ್ತ ಕಛೇರಿಯೆಂದು, ಅದರ ಸರ್ಕಾರಿ ಅಭಿಯೋಜಕರನ್ನು ಕಛೇರಿಯ ಮುಖ್ಯಸ್ಥರು ಮತ್ತು ವೇತನ ಬಟವಾಡೆ 
ಅಧಿಕಾರಿಯೆಂದು ಘೋಷಿಸುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂ: ಒಳ 187 ಪಿಪಿಇ 2011, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌, 2011 
ಪ್ರಸ್ತಾವನೆಯಲ್ಲಿನ ವಿವರಗಳ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರುವ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 
ಸರ್ಕಾರಿ ಅಭಿಯೋಜಕರ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹಾಗೂ ಎರಡು ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಕಛೇರಿಗಳಿಗೆ, 
ಸರ್ಕಾರಿ ಅಭಿಯೋಜಕರ ಕಛೇರಿ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಾಮರಾಜನಗರ ಇದನ್ನು ಸಂಯುಕ್ತ ಕಛೇರಿಯೆಂದು ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌.ಕೆ. ನಿಂಗಪ್ಪ 
ಪಿ.ಆರ್‌. 271 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-"ಬಿ”) 
HOME SECRETARIAT 
Sub: Treatment of Interest earned on the advance amount released by the Government for various schemes to 
KSPHC, Bangalore. 
Read : 1] GO No. HD 20 PBL 2008 dated: 19-05-2008. 


2] Letter No. PHC/PM[A] Bonus/Ex-gratia/2011-12 Dated: 29-11-2011. 
Preamble : 

In the Government Order read above, Government has issued the operational guidelines to be followed by Karnataka State 
Police Housing Corporation Limited, Bangalore as indicated in the said Goverrnment Order from the financial year 2007-08 and 
onwards and until further orders 

The Director General of Police & Chirman & Managing Director, Karnataka State Police Housing Corporation Limited, 
Bangalore in the letter cited at [2] above, has requested the decision of Government on the issue of Treatment of Interest income of 
KSPHC and also Payment of Guarantee Commission of Government. 

The proposal has been examined in detail and following orders are issued. 

GOVERNMENT ORDER NO. No. HD ‘173 EFS 2010, BANGALORE, DATED 05-01-2012. 

In partial modification of the Government Order read at [1] above, Government hereby orders that the interest earned on the 
grants released by the Government to the Karnataka State Police Housing Corporation Limited, Bangalore shall be treated as funds 
of the Government. Further such funds earned should be used for the following. 

a) taking up additional works; 

b) other related Development Works; 

c) meeting the cost of escalation. 

This interest earned on the grants received from Government should not be treated as income of the Corporation. 

These Orders shall come into effect from the financial year 2011-12 onwards and until further orders. 

These Orders are issued as per the concurrence of Finance Department vide its endorsement No. FD 82 Expr.11/2011 
dated: 30-03-2011. 

By Order and in the name of the Governor of Karnataka, 
B. Rajamma 
Under Secretary to Government, 
P.R. 272 Home Department [Police Expr.] 


ಆರ್ಥಿಕ ಸಚಿವಾಲಯ 
ವಿಷಯ : ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಕೆ.ಸಿ. ಮಲ್ಲಾನಾಯಕ್‌, ಇವರ 
ಜೇಷ್ಠತೆಯನ್ನು ತಿದ್ದುಪಡಿ ಮಾಡುವ ಬಗ್ಗೆ. 
ಓದಲಾಗಿದೆ: 1 ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ಆದೇಶ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಆಇ 202 ವಾತೆಸಿ 2002, ದಿನಾ೦ಕ: 13-10-2003. 
2. ವಾಣಿಜ್ಯ ತೆರಿಗೆ ಅಧಿಕಾರಿ ವೃಂದದ ಅಂತಿಮ ಜೇಷ್ಠತಾ ಪಟ್ಟ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 217 
ವಾತೆಸಿ 2010 ದಿನಾ೦ಕ: 26-08-2010. 
3. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದ ಅಂತಿಮ ಜೇಷ್ಠತಾ ಪಟ್ಟ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಆಇ 120 ವಾತೆಸಿ 2010 ದಿನಾಂಕ: 26-08-2010, 
4. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಇ 187 ವಾತೆಸಿ 2011 ದಿನಾಂಕ: 08-12-2011. 
ಪ್ರಸ್ತಾವನೆ : 
ಶ್ರೀ ಕೆ.ಸಿ. ಮಲ್ಲಾನಾಯಕ್‌, ಇವರು ದಿನಾಂಕ: 04-05-1996ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 220 ವಾತೆಸಿ 94 ರಲ್ಲಿ ಪ್ರಕಟಿಸಿದ 


ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಬ್ಲಾಕ್‌ 21 ರಲ್ಲಿ ಕ್ರಮ ಸಂಖ್ಯೆ: 868ರಲ್ಲಿ ದಿನಾಂಕ: 28-02-1990ರ ಜೇಷ್ಠತೆಯನ್ನು 
ಪಡೆದಿದ್ದು, ನೇರ ನೇಮಕಾತಿ ಹೊಂದಿದ ಶ್ರೀ ಡಿ.ವಿ. ಉದಯಶಂಕರ್‌ (ಪ.ಪಂ) ಇವರಿಗಿಂತ ಹಿರಿಯರಾಗಿರುತ್ತಾರೆ. 
ಮೇಲೆ ಓದಲಾದ (1ರ ಸರ್ಕಾರದ ಆದೇಶದಲ್ಲಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದಲ್ಲಿ ಸ್ವತಂತ್ರ ಪ್ರಭಾರದಲ್ಲಿದ್ದ 179 


ಡು ವಾ್‌ 


ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನು ಕರ್ನಾಟಕ ನಾಗರೀಕ ಸೇವಾ (ಆರ್‌ಪಿಪಿ ಮತ್ತು ಪಿ) ನಿಯಮಾವಳಿಗಳು 1978ರ ನಿಯಮ 2(3)ರಡಿ ಸ್ಥಾನಪನ್ನ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೩೯ 





ಮುಂಬಡ್ತಿ ನೀಡಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರನ್ನಾಗಿ ಸಕ್ರಮಗೊಳಿಸಲಾಗಿದೆ. ಈ ಆದೇಶದಲ್ಲಿ ಶ್ರೀ ಕೆ.ಸಿ. ಮಲ್ಲಾನಾಯಕ್‌ರವರು ಜೇಷ್ಠತೆಯಲ್ಲಿ 
ಹಿರಿಯರಾಗಿದ್ದರೂ ಸಹ, ಮಾನ್ಯ ನ್ಯಾಯ ಮಂಡಳಿಯಲ್ಲಿ ಮೊಕದ್ದಮೆ ಬಾಕಿಯಿದ್ದ ಕಾರಣ ಅವರನ್ನು ಸ್ಥಾನಪನ್ನ ಮುಂಬಡ್ತಿಗೆ ಪರಿಗಣಿಸಿರಲಿಲ್ಲ. 
ಅವರಿಗಿಂತ ಕಿರಿಯರಾದ ಶ್ರೀ ಡಿ.ವಿ. ಉದಯಶಂಕರ್‌ (ಪ.ಪಂ) ಇವರನ್ನು ಸದರಿ ಆದೇಶದಲ್ಲಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದಲ್ಲಿ ಸ್ಥಾನಪನ್ನ ಮುಂಬಡ್ತಿ ಹೊಂದಿದ ಕಾರಣ ಮೇಲೆ 
ಓದಲಾದ (3)ರ ಸರ್ಕಾರಿ ಅಧಿಸೂಚನೆಯಲ್ಲಿ ಪ್ರಕಟಿಸಿದ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ 
ಶ್ರೀ ಮಲ್ಲಾನಾಯಕ್‌ ಇವರ ಹೆಸರನ್ನು ಪರಿಗಣಿಸಿರುವುದಿಲ್ಲ. 

ಶ್ರೀ ಮಲ್ಲಾನಾಯಕ್‌ ಇವರು ದಿನಾಂಕ: 02-01-2011 ರಂದು ವಾಣಿಜ್ಯ ತೆರಿಗೆ ಆಯುಕ್ತರಿಗೆ ಸಲ್ಲಿಸಿದ ಮನವಿಯನ್ನು ಪರಿಶೀಲಿಸಿದಾಗ, 
ಶ್ರೀ ಮಲ್ಲಾನಾಯಕ್‌ ಇವರು ಜೇಷ್ಠತಾ ನಿಯಮಗಳನ್ವಯ ಸ್ಥಾನಪನ್ನ ಮುಂಬಡ್ತಿಗೆ ಅರ್ಹರಿದ್ದರೂ ಸಹ ವಾಣಿಜ್ಯ ತೆರಿಗೆ ಸಹಾಯಕ ಅಯುಕ್ತರನ್ನಾಗಿ 
ಮುಂಬಡ್ತಿ ನೀಡದಿರುವುದನ್ನು ಗಮನಿಸಿ, ಸೇವಾ ನಿಯಮಗಳಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ: (4)ರ ಸರ್ಕಾರದ ಅಧಿಸೂಚನೆಯನ್ವಯ ವಾಣಿಜ್ಯ 
ತೆರಿಗೆ ಸಹಾಯಕ ಆಯುಕ್ತರ ಹುದ್ದೆಗೆ ಇವರಿಗಿಂತ ಕಿರಿಯ ಅಧಿಕಾರಿಗಳಿಗೆ ಲಭ್ಯವಾದ ಸ್ಥಾನಪನ್ನ ಮುಂಬಡ್ತಿ ಅರ್ಹತಾ ದಿನಾಂಕದಿಂದ ಜಾರಿಗೆ 
ಬರುವಂತೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಆದೇಶ ಹೊರಡಿಸಿದೆ. 

ಸದರಿ ಆದೇಶಕ್ಕನುಗುಣವಾಗಿ ಶ್ರೀ ಕೆ. ಸಿ. ಮಲ್ಲಾನಾಯಕ್‌, ಇವರನ್ನು ಅವರಿಗೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದಲ್ಲಿ 
ನೀಡಿದ ಅರ್ಹತಾ ದಿನಾಂಕವನ್ನು ಆಧರಿಸಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದ ಜೇಷ್ಠತಾ ಪಟ್ಟಿಯ ಬ್ಲಾಕ್‌ 24 ರಲ್ಲಿ ಅವರ ಹೆಸರನ್ನು ಶ್ರೀ 
ಎಸ್‌. ಉದಯಶಂಕರ್‌ (ಪ.ಜಾ) (ಜೇಷ್ಠತಾ ಕ್ರಮ ಸಂಖ್ಯೆ: 854) ಇವರ ಕೆಳಗೆ ಹಾಗೂ ಶ್ರೀ ಡಿ.ವಿ. ಉದಯಶಂಕರ್‌ (ಪ.ಪಂ.) (ಜೇಷ್ಠತಾ ಕ್ರಮ 
ಸಂಖ್ಯೆ: 855) ಇವರ ಮೇಲೆ ಕ್ರಮ ಸಂಖ್ಯೆ: 854 ಅ ಎಂದು ನಮೂದಿಸಿ ಸೇರ್ರಡೆ ಮಾಡಿ ಈ ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಇ 343 ವಾತೆಸಿ 2011 ಬೆಂಗಳೂರು, ದಿನಾಂಕ : 03-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗನುಗುಣವಾಗಿ ಶ್ರೀ ಕೆ.ಸಿ. ಮಲ್ಲಾನಾಯಕ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರನ್ನು 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ವೃಂದದ ಜೇಷ್ಠತಾ ಪಟ್ಟಿಯ ಬ್ಲಾಕ್‌ 24ರ ಕ್ರಮ ಸಂಖ್ಯೆ: 854ರ ಕೆಳಗೆ ಹಾಗೂ 855ರ ಮೇಲೆ ಕೆಳಕಂಡಂತೆ 
854ಅ ಎ೦ದು ಸೇರಡೆ ಮಾಡಿ ಆದೇಶಿಸಿದೆ. 

















ವೃಂದಕ್ಕೆ 
ವಾ. ವಾ.ತೆ.ಅ. ಕೆಲಸಕ್ಷೆ ಮಕಾತಿಯಾ 
ಕ್ರಸಂ ವಾ.ತೆ.ಅ. ಹುಟಿದ ಸ್ಯ ನೆ ಅರ್ಹತಾ 
ಬ ಹೆಸರು ತೆ.ಸ. Wao ಜೇಷ್ಠತಾ ಡ್‌ ಸೇರಿದ ದ / ಬಡ್ತಿ ಚಕ 
ಆ | | ಪಟ್ಟಿಯನ್ನಯ ದಿನಾಂಕ ಹೊಂದಿದ 
ದಿನಾಂಕ 
ಎಸ್‌. ಉದಯಶಂಕರ್‌ 
854 ಬಡಿ 870 ನೇ.ನೇ 15-07-1963 19-01-1908 
(ಪ.ಜಾ) ೨ 
854 ಕೆ.ಸಿ. ಮಲ್ಲಾನಾಯಕ್‌ “19-01- 
ಆ ಬಡಿ 868 ಬಡಿ 11-06-1957 
ಅ (ಪ.ಪಂ) ೨ ಈ 1998 
ಡಿ.ವಿ. 
855 ಉದಯಶಂಕರ್‌ ಬಡ್ತಿ 874 ನೇ. ನೇ 22-06-1957 19-01-1908 
(ಪ.ಪಂ.) 
































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಆರ್‌. ಚಂದ್ರಶೇಖರಾರಾಧ್ಯ 
ಪೀಠಾಧಿಕಾರಿ 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 


ANNEXURE | 10 6.0. No. ಆಇ 343 ವಾತೆನಿ 2011 Dt 3-1-2012 


VACANCY CHART SHOWING THE VACANCY ACCRUED AND UTILISED AGAINST DR & PR QUOTA IN THE CADRE OF ACCT 
FOR THE PERIOD FROM 22-02-1997 TO 31-12-2009 






































Sl. Cadre DR PR k Actual Strength 
4 Apportionment Vacancy Remarks 
No. Strength Ratio Increase/Decrease 
DR PR Reason DR PR DR PR 
[1] [2] [3] [4] [5] [6] [7] [8] 9] [10] | [11] [12] 
XXIV. Block Period 22-02-1997 to 06-05-2002 
Opening 320 50:50 160 160 68 149 92 11 
Figures 
Posts Resg/ Retd./ -10 -99 
released Death/Prom. 









































೫೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ 


ಭಾಗ-೧ 








Net 


58 


50 102 


110 





No. of 
Posts 
Created 
less 
Abolition 


102 


110 


117 DR 
vacancies were 
converted to PR 
vacancies as per 
Notification No. 
DPAR/1 
SRD/2000, dated 
6-05-2002 





Posts filled 


Recruited 
Promoted 


180* 





Closing 
figures 





320 


160 





160 





58 





230 102 


-70 





XXV Block Period 07-05-2002 


to 04-12-2003 





Opening 
Figures 


320 


50:50 160 


160 


58 


230 102 


-70 





Posts 
released 


Resg./Retd./ 
Death/Prom. 


-22 





Net 


50 


208 110 





No. of 
Posts 
Created 
Less 
Abolition 


110 





Posts 
filled 


Recruited 
Promoted 





Closing 
Figures 





320 


160 





160 





51 


208 109 











*1] ST candidates Sri. K.C. Mallanayak added 10 block 24. 








Sl. 
No. 


Cadre 
Strengt 
h 


DR/PR 
Ratio 


Apporationment 


Decrease 


Actual Strength Increase/ 


Vacancy 


Remarks 





DR 


PR 


Reason 


DR 


PR DR 


PR 





[1] 


[2] 


[3] 


[4] 


[5] 


[6] 


[7] 


[8] 


(9] [10] 


[11] 


[12] 





XXVI. 


Block Period 05-12-200 


3to 





Opening 
Figures 


320 


50:50 160 


160 


51 


208 109 





Posts 
released 


Resg./Retd./ 
Death/Prom. 


-51 


-121 





Net 


87 160 


73 





No. of 
Posts 
Created 


160 


73 





Posts 
filled 


Recruited 
Promoted 


25 











Closing 
figures 





320 


160 








160 











43 


87 117 











73 








ಪೀಠಾಧಿಕಾರಿ 


ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 
ಕರ್ನಾಟಕ ಸರ್ಕಾರದ ಸಚಿವಾಲಯ 




















































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೪೧ 
Annexure-2 G.O No. ಆಇ 343 ವಾತೆಸ 2011 ದಿನಾಂಕ 03-1-2012 
Allocation of SC & ST Promotions in the Cadre of Assistant Commissioner of Commercial Taxes. 
From 22-02-1997 to 31-12-2010 
BLOCK NO. Eligibility dates for No. of Cycle Points Allocation of Filled Carry 
Promotion Promotion No. Operated Forward 
SC ST 50 ST SC ST 
BLOCK NO. XXIV 22-02-1997 to 15- 180* 10 201033 2 - - - - - 
22-02-97 to 06- 03-1999 
05-2002 
11 11033 5 1 
12 11033 5 1 
13 11033 5 1 
14 11033 5 1 
15 11033 5 1 
16 1 1 
Total 28 5 27 5 | (೨1 
BLOCK NO. XXV - - - - - - - - (+H 
07-05-2002 to 04- 
12-2003 
BLOCK NO. XXVI ಸ 3 | ಈ ನಿ | | - (೨1 
05-12-03 to 
ತ 1 st candidate Sri. K.C. Mallanayak added to Block 24. 
ಪೀಠಾಧಿಕಾರಿ 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 
ಕರ್ನಾಟಕ ಸರ್ಕಾರದ ಸಚಿವಾಲಯ 
ಅ. ಸಂ. ಆಇ 343 ವಾತೆಸಿ 2011 ರ ಅನುಬಂಧ - 3 ದಿನಾಂಕ 3-1-2012 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರುಗಳ ಅಂತಿಮ ಜೇಷ್ಠತಾ ಪಟ್ಟಿ ಅವಧಿ ದಿನಾಂಕ 22-02-1997 ರಿಂದ 31-12-2009ರವರೆಗೆ 
ವಾ.ತೆ.ಸ.ಅ ವಾ.ತೆ. 
ವೃಂದಕ್ಷೆ 
ಸೆ ಬಡ ಪ 
ಕಮ ಅಧಿಕಾರಿಗಳ ಅ. ಹುಟಿದ ಸೇವ! | ಮತಾ ರ ಸಸಿ 
ಎ ಟು ಸೇರಿದ ಅರ್ಹತೆ ದಿನಾಂಕ ನಿವೃತಿ ಷರಾ 
ಸಂಖೆ ಹೆಸರು ನೇ. ಕಮ ದಿನಾಂಕ ಬಡಿ ಹೊಂದಿದ ಲದ 
p ಬಡಿ | ೨ ದಿನಾಂಕ ೨ ದಿನಾಂಕ 
ನೇ. ಜೌ ಸಂಖ್ಯೆ ದಿನಾಂಕ 
1 2 3 4 5 6 7 8 9 10 11 
ಬ್ಲಾಕ್‌ ಸಂಖ್ಯೆ- XXIV (22-02-97 ರಿಂದ 19-01-1998) ಬಡ್ತಿ -180, ನೇ.ನೇ.- ಇಲ್ಲ. 
ಸುಜಾತ ಎಂ. 
732 ಬಡಿ 672 01-06-1953 13-10-2003 28-02-1997 
ನಾಯಕ್‌ 2 
733 ನಾಗೇಶ್ವರರಾವ್‌. ಕೆ. ಬಡ್ತಿ 673 20-05-1957 13-10-2003 30-04-1997 ಪದೋನ್ನತಿ 
734 ನಾಗರಾಜಯ್ಯ ಬಡ್ತಿ 674 04-10-1952 13-10-2003 30-04-1997 ಪದೋನ್ನತಿ 


























































































































೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 
ಮಾದರ್‌ 
735 ಹನುಮಂತ ಬಡ್ತಿ 765 19-05-1961 3-10-2003 30-04-1997 ಪದೋನ್ನತಿ 
(ಪ.ಜಾ) 
736 ಪಾಯಕ್‌ ಎಂ.ಡಿ ಬಡ್ತಿ 675 01-06-1950 3-10-2003 29-05-1997 31-05-2008 ನಿವೃತ್ತಿ 
ಸೋಮನಾಳ್‌ 
13] ಈ ಬಡಿ 678 01-06-1953 3-10-2003 29-05-1997 ಪದೋನತಿ 
ಎಸ್‌. ಎನ್‌. ೨ ೩ 
738 ಭಾರತಿ ಬಿ. ಬಡ್ತಿ 685 13-07-1945 3-10-2003 29-05-1997 ಪದೋನ್ನತಿ 
739 ಸುಲ್ತಾನ ಬೇಗಂ ಐ ಬಡ್ತಿ 689 08-04-1957 3-10-2003 29-05-1997 ಪದೋನ್ನತಿ 
740 ಯ ಬಡಿ 690 19-05-1956 3-10-2003 29-05-1997 ಪದೋನತಿ 
ಹಿರೇಮಠ ದ ೩ 
741 ಬಾಳಿಕಾರ್‌ ಜಿ.ಎಂ ಬಡ್ತಿ 691 01-06-1954 3-10-2003 29-05-1997 ಪದೋನ್ನತಿ 
742 ಚೌಡಪ್ಪ ಕೆಸಿ ಬಡ್ತಿ 692 01-06-1955 3-10-2003 29-05-1997 ಪದೋನ್ನತಿ 
743 ವಿಶು ಹೆಚ್‌. ವಿ. ಬಡ್ತಿ 694 01-03-1959 3-10-2003 29-05-1997 ಪದೋನ್ನತಿ 
744 ಸಷ ಬಡಿ 695 23-07-1957 3-10-2003 29-05-1997 ಪದೋನತಿ 
ಕೆ.ಎನ್‌. ದ ೩ 
745 ಉಮಾಕೃಷ್ಣನ್‌ ವಿ. ಬಡ್ತಿ 696 25-05-1955 3-10-2003 29-05-1997 
ಸತ್ತನಾರಾಯಣ 
746 ಟಿ ಕ 4 ಬಡ್ತಿ 697 16-05-1953 3-10-2003 29-05-1997 ಪದೋನ್ನತಿ 
NAN 
ವಿಶಾಸ್‌ ಬಿ. 
747 ಈ ಬಡಿ 698 18-12-1953 3-10-2003 29-05-1997 ಪದೋನ.ತಿ 
ಪಾಟೀಲ್‌ | ಸ 
ಪ್ರಸನ್ನ ಕುಮಾರ್‌ 
748 ಸ್‌ ಬಡಿ 766 15-05-1961 3-10-2003 29-05-1997 ಪದೋನತಿ 
ಡಿ.ಬಿ. (ಪಜಾ) ks 
ಶಿವಮಲ್ಲು ಎಂ. 
749 SE ಬಡಿ 767 01-06-1955 3-10-2003 29-05-1997 ಪದೋನತಿ 
(ಪ.ಜಾ) > ವ 
ಪದೀಪ್‌ 
750 ಕ ಅ ಬಡ್ತಿ 699 12-07-1961 3-10-2003 19-01-1998 
ಗು 
751 ದಾನೇಶಿ. ಟಿ. ಬಡ್ತಿ 700 08-10-1954 3-10-2003 19-01-1998 ಪದೋನ್ನತಿ 
ರಾಮಚಂದ್ರ ಟಿ. 
782 ತ ಹ್‌ ಬಡ್ತಿ 701 26-06-1956 3-10-2003 19-01-1998 ಪದೋನ್ನತಿ 
753 ಪಾಟೀಲ್‌. ಪಿ.ಎಸ್‌. ಬಡ್ತಿ 702 11-04-1951 3-10-2003 19-01-1998 ಪದೋನ್ನತಿ 
ಶರತ್‌ ಕುಮಾರ್‌. 
754 ಲ ಬಡಿ 703 18-12-1954 3-10-2003 19-01-1998 ಪದೋನತಿ 
ಎಸ್‌. - ೩ 
29-02- 
755 ಮಜಿಗೆ ಬಿ. ಎಸ್‌ ಬಡ್ತಿ 704 01-03-1950 3-10-2003 19-01-1998 2008 ನಿವೃತ್ತಿ 
ರವಿಕುಮಾರ್‌ 
756 K ಬಡಿ 705 12-08-1956 3-10-2003 19-01-1998 ಪದೋನತಿ 
ಎಸ್‌.ಎಲ್‌. - ೩ 

















































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೪೩ 
31-12- 
757 ಜವರೇಗೌಡ ಕೆ. ಬಡ್ತಿ 707 01-01-1948 3-10-2003 19-01-1998 2005 ನಿವೃತ್ತಿ 
ಬಸವರಾಜಪ 
758 ಮಗೆ ಇತ ಬಡ್ತಿ 710 22-06-1955 3-10-2003 19-01-1998 ಪದೋನ್ನತಿ 
759 ಸುರೇಶ್‌ ಎಸ್‌.ಬಿ ಬಡ್ತಿ 711 19-11-1954 3-10-2003 19-01-1998 ಪದೋನ್ನತಿ 
ರಾಜಶೇಖರ 
760 ಬಡಿ 712 06-01-1955 3-10-2003 19-01-1998 ಪದೋನತಿ 
ಮೂರ್ತಿ ಕೆ.ಎಸ್‌. - ಸ ೩ 
761 ಪುಟ್ಟಬಸವಯ್ಯ ಸಿ. ಬಡ್ತಿ 713 26-03-1956 3-10-2003 19-01-1998 ಪದೋನ್ನತಿ 
ಕೃಷ್ಣಮೂರ್ತಿ 30-06- 
762 ಬಸಿ ಬಡಿ 115 06-06-1940 3-10-2003 19-01-1998 ನಿವೃತಿ 
ಎಂ.ಜೆ. ದ 1998 ಲಮ 
ಹುಣಸೀಕಟಿ 31-03- 
763 wl ಬಡಿ 718 01-04-1948 3-10-2003 19-01-1998 ವೃತಿ 
ಬಿ. ವಿ. ತ 2006 ಚ ಲ೨ 
೦ದಕುಮಾರ್‌ 
764 ನ § ಬಡಿ 719 16-06-1953 13-10-2003 19-01-1998 
ಪಿ.ಎನ್‌. 
765 ಚಿಕ್ಕೀರಪ ) 726 15-08-1946 13-10-2003 19-01-1998 ಸ ವೃತಿ 
ಕೀ ಪ್ರ ಎಂ ಬಡ್ತಿ ಫ್‌ ಹು ಕ್‌ 2004 ನಿವೃತ್ತಿ 
ದೊ ಹಮ್‌ ೧೩೨ 
766 ಡ್ಡ ೫ ಬಡಿ 727 01-09-1945 3-10-2003 19-01-1998 ನಿವೃತಿ 
ಟಿ.ಬಿ | 2003 ಲ೨ 
ಶ್ರೀನಿವಾಸ ಮೂರ್ತಿ 29-02- 
ಶ್ರಿ ಸ್ವನ? ಗ ೫ ಕ 
767 ಗೆ ಬಡ್ತಿ | 728 | 04-02-1950 3-10-2003 19-01-1998 0 ನಿವೃತ್ತಿ 
30-06- 
768 ರಫೀಕ್‌ ಅಹಮದ್‌ ಬಡ್ತಿ 729 05-06-1947 3-10-2003 19-01-1998 2005 ನಿವೃತ್ತಿ 
31-05- 
769 ತಿಳವಳ್ಳಿ ಬಿ. ಹೆಚ್‌ ಬಡ್ತಿ 730 01-06-1948 3-10-2003 19-01-1998 ಗ ನಿವೃತ್ತಿ 
ಹುಲ್ಲೂರ್‌ 28-02- 
770 ಸ್ಯ ಬಡಿ 732. 02-02-1946 3-10-2003 19-01-1998 ವೃತಿ 
ಜೆ.ಬಿ ಸ 2004 ನಿವೃತ್ತಿ 
31-10 
771 ಹೈದರ್‌ ಬೇಗ್‌ ಬಡ್ತಿ 733 10-10-1940 3-10-2003 19-01-1998 do ನಿವೃತ್ತಿ 
30-06- 
772 ಮಾದಪ್ಪ ಖಿ ಬಡ್ತಿ 734 08-06-1943 3-10-2003 19-01-1998 2001 ನಿವೃತ್ತಿ 
31-07- 
773 ನಾಗರಾಜು. ಎ. ಬಡ್ತಿ 735 | 20-07-1948 3-10-2003 19-01-1998 ಜೀ ನಿವೃತ್ತಿ 
ಗೋವಿಂದರೆಡ್ಡಿ 31-01- 
774 | ಬಡಿ 736 31-01-1940 3-10-2003 19-01-1998 ವೃತಿ 
ಕೆ. ಆರ್‌. ೨ 1998 ನಿವೃತ್ತಿ 
31-05- 
775 ಅಥಣಿ ಕೆ.ಎಂ. ಬಡ್ತಿ 738 | 20-05-1949 3-10-2003 19-01-1998 ಜು] ನಿವೃತ್ತಿ 
776 ವಾಸನ್‌ ಕೆ.ಎಸ್‌ ಬಡ್ತಿ 739 01-07-1951 3-10-2003 19-01-1998 ಪದೋನ್ನತಿ 
777 ಕುಲಕರ್ಣಿ ಬಿ. ಟಿ ಬಡ್ತಿ 750 5-01-1940 | 5.1156 3-10-2003 19-01-1998 [31-10-1998 | ನಿವೃತ್ತಿ 




















































































































೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 
ಬಿ. ಎನ್‌. 30-04- 
778 ಬಡಿ 751 5.4.40 13-10-2003 19-01-1998 ವೃತಿ 
ಶಿವಶಂಕರ್‌ ಸ 1998 ನಿವೃತ್ತಿ 
ದಿಲೀಪ್‌ ಫಾನಿಸ್‌ 16-12- ರಾಜೀನಾ 
779 ಗಲ ಬಡಿ 762 14-11-1962 13-10-2003 19-01-1998 
ಮಾಥಾಯ್ಸ್‌ “ದು 2003 ಮೆ 
780 ರಾಜು ಟಿ. ಬಡ್ತಿ 763 | 24-04-1960 13-10-2003 19-01-1998 
31-10- 
781 ಸುಬ್ರಮಣ್ಯಂ ಪಿ. ಬಡ್ಡಿ 764 1-11-1943 13-10-2003 19-01-1998 ೫1 ನಿವೃತ್ತಿ 
782 ಕಂಫ್ಲೇಶ್‌ ಎಂ. ಬಡ್ತಿ 768 01-01-1956 13-10-2003 19-01-1998 
783 | ಬಾಣೇಗೌಡ ಬಿ. ಟಿ. ಬಡ್ತಿ 769 | 01-06-1960 13-10-2003 19-01-1998 
30-06- 
784 ಪಾಟೀಲ್‌ ಟಿ.ಎಂ. ಬಡ್ತಿ 780 17-06-1949 13-10-2003 19-01-1998 ೫1 ನಿವೃತ್ತಿ 
31-01- 
785 ಸೊಡಿ ವಿ.ಆರ್‌ ಬಡಿ 781 03-01-1948 13-10-2003 19-01-1998 ನಿವೃತ್ತಿ 
0 ಕ 2006 ಜ್‌ 
ಹನುಮಂತಪ 31-05- 
786 ಔನ ಭರತ್‌ ಬಡಿ 782 01-06-1948 13-10-2003 19-01-1998 ನಿವೃತ್ತಿ 
ಎನ್‌. ೨ 2006 ೪5 
787 ಲಿಂಗಣ್ಣ ಎಸ್‌. ಬಡ್ತಿ 783 | 09-07-1950 13-10-2003 19-01-1998 
788 | ರೇವಡಿಗಾರ್‌ ವಿ.ಪಿ. ಬಡ್ಡಿ 784 | 20-06-1951 13-10-2003 19-01-1998 
789 ಸುನಂದ ಎಂ.ಸಿ. ಬಡ್ತಿ 785 | 20-02-1953 13-10-2003 19-01-1998 
ಗ 3 —07- ಸ್ಸ್‌ 
790 ನೂರುಲ್ಲಾ ಬಡಿ 786 16-02-1951 13-10-2003 19-01-1998 Sd ಸ್ವತ 
ಎಸ್‌ - 2008 ನಿವೃತ್ತಿ 
ಮುನಿವೆಂಕಟ 
791 A ಬಡಿ 787 13-09-1945 13-10-2003 19-01-1998 ಪದೋನ್ನತಿ 
ಸ್ವಾಮಯ್ಯ ಬಿ. 1. 
792 ರಾಮಿರೆಡಿ ಬಿ.ಕೆ ಬಡಿ 788 18-01-1946 13-10-2003 19-01-1998 ನ ನಿವೃತಿ 
ಸರು ಹತು - 2004 ಅ 
31-07- 
793 ಮಮ್ತಾಜ್‌ ಕೆ. ಬಡ್ತಿ 789 | 06-07-1947 13-10-2003 19-01-1998 Rha ನಿವೃತ್ತಿ 
794 ಕೃಷ್ಣರೆಡ್ಡಿ. ವಿ ಡಿ 790 | 06-03-1948 13-10-2003 19-01-1998 ಗ ನಿವೃತ್ತಿ 
ಬಿ ಬಡ Wi ಸು ಗಾ 2006 ಬ್ಬ 
ರಂಗಸ್ತಾಮಿ ಜಿ. 31-12- 
795 ತ ಬಡಿ 791 22-10-1948 13-10-2003 19-01-1998 ನಿವೃತ್ತಿ 
ಆರ್‌ - 2006 ೪5 
| 31-12- 
796 | ಶಿವಶಂಕರ್‌ ಬಿ.ಆರ್‌ ಬಡ್ತಿ 792 25-12-1948 13-10-2003 19-01-1998 Siti ನಿವೃತ್ತಿ 
ಕೆ.ಎಂ. 30-04- 
797 ಬಡಿ 794 | 10-04-1949 13-10-2003 19-01-1998 ವೃತಿ 
ಮೃತ್ಯುಂಜಯ ತ 2007 ನಿವೃತ್ತಿ 
05-11- 
798 | ಅಳಗೋಳ ಎಸ್‌.ಬಿ. ಬಡ್ತಿ 795 01-06-1951 13-10-2003 19-01-1998 1 ನಿಧನ 
799 ನಾಗರಾಜು ಆರ್‌. ಬಡ್ತಿ 796 10-10-1952 13-10-2003 19-01-1998 









































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೪೫ 










































































ತಃ ಮಾ ಇ 
800 ಟ್‌ ಹ್‌ ಬಡಿ 797 10-04-1953 13-10-2003 19-01-1998 
ಎಸ್‌. ದಿ 
31-08- 
801 ನಾಗರಾಜ ಸಿ ಎನ್‌. ಬಡ್ತಿ 798 18-08-1946 13-10-2003 19-01-1998 2004 ನಿವೃತ್ತಿ 
30-06- 
802 ಜಯಣ್ಣ ಕೆ.ಎನ್‌ ಬಡಿ 799 05-06-1946 13-10-2003 19-01-1998 ನಿವೃತಿ 
ತ ದ 2004 ಲದ 
ಭಾ 31-12 
803 ಮೋಹನ್‌ ರಾವ್‌ ಬಡ್ತಿ 800 07-12-1949 13-10-2003 19-01-1998 ನಿವೃತ್ತಿ 
N 2007 
31-10- 
804 ಮಹಾದೇವಪ್ಪ ಜಿ. ಬಡ್ತಿ 801 18-10-1946 13-10-2003 19-01-1998 2004 ನಿವೃತ್ತಿ 
30-06- 
805 ಬೆನಕಟ್ಟಿ ಕೆ.ಆರ್‌. ಬಡಿ 803 02-06-1947 13-10-2003 19-01-1998 ನಿವೃತಿ 
[ತ ಮು 2005 ಗ್‌ 
31-05- 
806 ಸಜ್ಜನ್‌ ಎಂ.ಎಸ್‌. ಬಡಿ 804 01-06-1948 13-10-2003 19-01-1998 ನಿವೃತಿ 
ಜ ಮ 2006 ಲಮ 
ಮುನಿಸ್ತಾಮಿ 17-12- 
807 ನಿಸಾ ಬಡಿ 805 15-10-1948 13-10-2003 19-01-1998 ನಿಧನ 
ನಾಯ್ಡು ಹ 1998 
808 ನಳಿನಾಕ ಗೌಡ ಬಿ ಬಡಿ 806 20-11-1948 13-10-2003 19-01-1998 ಕಗ ನಿವೃತಿ 
` ಣ್‌ 2006 ಲಮ 
30-04- 
809 ಮಂಜಪ ಜಿ.ಬಿ. ಬಡಿ 808 20-04-1949 13-10-2003 19-01-1998 ನಿವೃತಿ 
w pr) 2007 ಗ್‌ 
31-05- 
810 ನಿಂಬಾಳ್‌ ಬಿ.ಎಸ್‌. ಬಡ್ತಿ 809 25-05-1949 13-10-2003 19-01-1998 2007 ನಿವೃತ್ತಿ 
ಸುಭಾಷ್‌ ಕೆ. 31-05- 
811 ಬಡಿ 810 01-06-1949 13-10-2003 19-01-1998 ವೃತ್ತಿ 
ಚಿವಟಿ ಹ 2007 ನಿವೃತ್ತಿ 
ಹ 30-11- 
812 ಪುಟರಾಮಯ್ಯ ಬಡಿ 811 16-11-1949 13-10-2003 19-01-1998 ನಿವೃತಿ 
ಬ p) ದಂ 2007 ಬ್‌ 
29-02- 
813 ಜಯಪ್ರಕಾಶ್‌ ಬಡ್ತಿ 812 12-01-1950 13-10-2003 19-01-1998 2008 ನಿವೃತ್ತಿ 
01-01- ಸ್ವಯಂ 
814 ಸಿದ್ದೇಗೌಡ ಟಿ.ಡಿ. ಬಡಿ 813 02-08-1950 13-10-2003 19-01-1998 3 4 
ದ 1. 2008 ನಿವೃತ್ತಿ 
ಸ್ವಯಂ 
30-04- ಷ್ಠ 
815 ವೆಂಕಟೇಶ್‌ ಎನ್‌. ಬಡ್ತಿ 814 18-11-1950 13-10-2003 19-01-1998 2008 ನಿವೃತ್ತಿ 
ಪುಟಸ್ತಾಮಿ ಗೌಡ 30-04 ಸಂ 
816 CE ಬಡಿ 815 03-02-1953 13-10-2003 19-01-1998 ಪಚ ನಿವೃತ್ತಿ 
ಚ್‌. ಎಂ. 1. 2006 ಹೆ 
817 ಹುಡ್ಡೂರ ವಿ.ವಿ. ಬಡ್ತಿ 816 24-08-1953 13-10-2003 19-01-1998 
818 ಪಾಟ್‌ ಬಡಿ 817 16-11-1954 13-10-2003 19-01-1998 
ಪಿ.ಎಮ್‌.ಕೆ. `ದ 
೨ ಗಡ್‌ ಎನಗ) ಹಾ: ಸ್ಪ 
819 ಸಿದ್ಧವು ಈಟ್‌ ಬಡಿ 819 12-05-1952 13-10-2003 19-01-1998 ಹ ಸ್ವಂ] 
ಎಸ್‌. ತ್ತ 2008 ನಿವೃತ್ತಿ 




















































































































೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 
31-07- 
820 | ಮಹಾಲಿಂಗಯ್ಯ ಟಿ. ಬಡ್ತಿ 820 15-07-1948 13-10-2003 19-01-1998 NE ನಿವೃತ್ತಿ 
30-06- 
821 | ಕಲಿವೀರಪ್ಪ ಎಸ್‌.ಸಿ. ಬಡ್ತಿ 821 13-06-1949 13-10-2003 19-01-1998 ಹ ನಿವೃತ್ತಿ 
30-11- 
822 ಬಾಳಪ ಎ. ಬಡಿ 822 18-11-1949 13-10-2003 19-01-1998 ನಿವೃತ್ತಿ 
ಧ್ರ ಬ 2007 ಲ 
823 ಜಾ ಜಟ ಬಡಿ 823 01-06-1953 13-10-2003 19-01-1998 
ಆರ್‌. ಸಿ ೨ 
824 ಪುಟ್ಟಸ್ವಾಮಿ ವೈ.ಬಿ ಬಡ್ತಿ | 824 14-08-1953 13-10-2003 19-01-1998 
ಜಯಕುಮಾರ್‌ 31-08- 
825 ಬಡಿ 827 22-08-1947 13-10-2003 19-01-1998 ವೃತಿ 
ಜೆ.ಹೆಚ್‌. ಸ 2005 ನಿವೃತ್ತಿ 
31-12- 
826 ಸಂಗಪ್ಪ ಎಂ.ಡಿ ಬಡ್ತಿ |. 828 04-12-1947 13-10-2003 19-01-1998 ೫4 ನಿವೃತ್ತಿ 
827 ಉದಪ ಎಂ.ವಿ ಬಡಿ 829 22-03-1949 13-10-2003 19-01-1998 a ನಿವೃತಿ 
ಸಿಖ ಮ 2007 ಅ 
828 ಕ್ಷ _ 830 05-06-1949 13-10-2003 19-01-1998 ಸ್ತ ವೃತಿ 
ಪಾಲಾಕ್ಷ ಎಂ.ಸಿ ಬಡ್ತಿ -06- -10-. -01- 2007 ನಿವೃತ್ತಿ 
31-10- 
829 ಚುಬಜಿ ಎಸ್‌.ಡಿ ಬಡ್ತಿ 831 01-10-1949 13-10-2003 19-01-1998 18 ನಿವೃತ್ತಿ 
ಶ್ರೀನಿವಾಸಯ್ಯ ಶೆ& 31-03- ಸ್ವಯಂ 
830 ಮು ಶಲ ಬಡಿ 832 17-06-1950 13-10-2003 19-01-1998 ಇ 
ಸಿ. ೨ 2006 ನಿವೃತ್ತಿ 
ಇನ್‌ ಇಗ7 ಸ್ಪ 
831 ಹಪ್‌ ಬಡಿ 833 18-11-1950 13-10-2003 19-01-1998 ಬಾ ಸ್ವಯಂ 
ಟಿ. ಎಸ್‌. ೨ 2008 ನಿವೃತ್ತಿ 
832 ಮಲ್ಲಿಗವಾಡ ಬಿ.ಜೆ ಬಡ್ತಿ |. 834 01-05-1951 13-10-2003 19-01-1998 
833 ರಾಜು ಕೆ.ಎನ್‌. ಬಡ್ತಿ 835 04-06-1953 13-10-2003 19-01-1998 
834 ತಿಮ್ಮಪ್ಪ ಸಿ.ಎನ್‌ ಬಡ್ತಿ |. 836 04-02-1951 13-10-2003 19-01-1998 
835 Eid ಬಡಿ 837 19-05-1951 13-10-2003 19-01-1998 
ಹಚ್‌.ಎನ್‌. ದ್‌ 
30-09- 
836 ಕೃಷ್ಣಮೂರ್ತಿ ಎಸ್‌. ಬಡ್ತಿ 838 28-09-1948 13-10-2003 19-01-1998 Ke ನಿವೃತ್ತಿ 
30-10- 
837 | ಪೂಜಾರ್‌ ಎಸ್‌.ಜಿ. ಬಡ್ತಿ] 839 12-12-1942 13-10-2003 19-01-1998 26 ನಿವೃತ್ತಿ 
30-11- 
838 ಅಪ್ಪಾಜಿ ಎಸ್‌.ಎಂ ಬಡ್ತಿ |. 840 20-01-1945 13-10-2003 19-01-1998 1೫೫೫1 ನಿವೃತ್ತಿ 
31-08- 
839 ರಂಗನಾಥ ಬಡ್ತಿ 84] 04-08-1946 13-10-2003 19-01-1998 1 ನಿವೃತ್ತಿ 
31-03- 
840 ಮಂಜುನಾಥ ಸಿ. ಬಡ್ತಿ |. 842 01-04-1948 13-10-2003 19-01-1998 00 ನಿವೃತ್ತಿ 

















































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೪೭ 
ಖಲೀಲ್‌ ಉರ್‌ 31-05- 
841 ಬಡ್ಡಿ 843 26-05-1948 13-10-2003 19-01-1998 ವೃತಿ 
ರೆಹಮಾನ್‌ ಡ್‌ 2006 ನಿವೃತ್ತಿ 
31-05- ಸ 
842 ವಿಜಯಾನಂದ ಬಡ್ತಿ 844 12-05-1949 13-10-2003 19-01-1998 2007 ನಿವೃತ್ತಿ 
31-08- | 
843 ಪಾಟೀಲ್‌ ಸಿ.ಆರ್‌ ಬಡ್ತಿ 845 25-08-1949 13-10-2003 19-01-1998 2007 ನಿವೃತ್ತಿ 
31-05- ಸ 
844 ವಿ. ಜಿ. ನಾಯಕ್‌ ಬಡ್ತಿ 846 02-05-1950 13-10-2003 19-01-1998 2008 ನಿವೃತ್ತಿ 
ದ್‌ ಜು ಸ್ತ pd 
845 ನಟರಂಗ ಬಡಿ 857 05-06-1954 13-10-2003 19-01-1998 ಸ ಸತಿ 
ಡಿ.ಎನ್‌. (ಪ.ಜಾ) > 2006 ನಿವೃತ್ತಿ 
ಸ್‌ 
846 ಸಹ ಬಂತೆ ಬಡಿ 858 01-07-1956 13-10-2003 19-01-1998 
(ಪ.ಜಾ) ನ 
847 ಧೇ ಬ, ಬಡಿ 859 21-06-1956 13-10-2003 19-01-1998 
(ಪ.ಜಾ) ಇ 
848 ಖೀರು ಬಡಿ 862 20-04-1956 13-10-2003 19-01-1998 
ಹೆಚ್‌. (ಪ.ಜಾ) ದ 
849 ಶಿವರ ಬಡಿ 863 21-07-1956 13-10-2003 19-01-1998 
(ಪ.ಜಾ) ಣ್‌ 
ತಿಮ್ಮಯ್ಗ ಆರ್‌. 
850 ಷ್ಟ ಆಶಿ ಬಡಿ 864 21-03-1958 13-10-2003 19-01-1998 
(ಪ.ಜಾ) ಡ್‌ 
ಸೋಮಣ್ಣ ಎಸ್‌. 
851 ರಿ ಸ ಬಡ್ಡಿ 865 02-08-1955 13-10-2003 19-01-1998 
(ಪ.ಜಾ) ಣ್‌ 
ಶಿವರುದ್ರೇಗೌಡ 31-07- ಸ್ವಯಂ 
y 07 [4 ಎ” ೨.01 ಯ 
852 (ಪ.ಪಂ) ಬಡ್ತಿ 866 01-02-1953 13-10-2003 19-01-1998 2008 ನಿವೃತ್ತಿ 
853 ಜನಾ ಬಡಿ 867 13-02-1956 13-10-2003 19-01-1998 
(ಪ.ಪಂ) ದ 
854 ಚ್ಚ ಬಡ್ಡಿ 870 15-07-1963 13-10-2003 19-01-1998 
ಎಸ್‌. (ಪ.ಜಾ) - 
ಕೆ.ಸಿ 
854ಅ ಮಲ್ಲಾನಾಯಕ್‌ ಬಡ್ತಿ 868 11-06-1957 19-01-1998 
(ಪ.ಪಂ) 
855 ಉರಲಶಂಕದ್‌ ಬಡಿ 874 22-06-1957 3-10-2003 19-01-1998 
ಡಿ.ವಿ. (ಪ.ಜಾ) ಡ್ಯ 
5 _೧7- pel 
856 ಫ್ಲಶ್‌ ಬಡಿ 897 26-01-1962 3-10-2003 19-01-1998 ಪ ಸ್ವಯಂ 
(ಪ.ಜಾ) ೨ 2010 ನಿವೃತ್ತಿ 
857 ಗೋಪಾಲ್‌ ಬಡಿ 904 01-09-1961 3-10-2003 19-01-1998 
ಬಿ.ಎನ್‌. (ಪ.ಜಾ) 2 
ಇನತಾಷ್‌ 
858 ಸುಸು ಸುಷ್ಟ ಬಡ್ಡಿ 906 05-07-1965 3-10-2003 19-01-1998 
ಎಸ್‌. (ಪ.ಜಾ) - 

















































































































೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 
859 ಅಮದೇಶ್ರರ ಈ; ಬಡಿ 916 11-07-1962 13-10-2003 19-01-1998 
(ಪ.ಜಾ) ಡ್ಯ 
ಬೇಗಾರ್‌ 
860 ಆರ್‌.ಎಮ್‌. ಬಡ್ತಿ 917 01-06-1958 3-10-2003 19-01-1998 
(ಪ.ಜಾ) 
ಸ 
861 ಫೆಂಿಕಟವು ಡೇ ಬಡಿ 918 15-05-1952 3-10-2003 19-01-1998 
(ಪ.ಜಾ) ವ 
862 ಭಯು ನಾಯಕ್‌ ಬಡಿ 922 22-02-1959 3-10-2003 19-01-1998 
ಎಸ್‌. (ಪ.ಜಾ) ವ 
ವಂ pe 
863 ವು ಬಡಿ 923 10-01-1956 3-10-2003 19-01-1998 
(ಪ.ಜಾ) ಇ 
ಪಟಾಲಪ ಎಫ 
864 ಸಷ ಬಡ್ಡಿ | 926 | 25-06-1961 13-10-2003 19-01-1998 
ಪ.ಜಾ ತ 
ಕ್‌ 9 
865 ಮಹದ ಖಲಿ; ಬಡಿ 927 22-06-1958 13-10-2003 19-01-1998 
(ಪ.ಜಾ) ಷೆ 
ಮರಡಣ್ಣನವರ್‌ 
ಣಿ — ಇ 0 |. 
866 ಎ ಬಡ್ತಿ 847 01-06-1952 13-10-2003 31-01-1998 
31-05- 
867 ಮಠದ ಎಸ್‌.ಎ. ಬಡ್ತಿ 850 31-05-1941 13-10-2003 31-01-1998 1999 ನಿವೃತ್ತಿ 
868 ಜನಾರ್ಧನ್‌ ಆರ್‌ ಬಡ್ತಿ 869 12-03-1955 13-10-2003 31-01-1998 
ಸಿದೇಶ ಲಕ್ಷಣ 21-04- ಸ್ವಯಂ 
869 ನ RN, ಬಡಿ 871 06-12-1962 13-10-2003 28-02-1998 3 
ಐನಾಪುರ ಮ 2007 ನಿವೃತ್ತಿ 
870 ಚಂದಪ ಎಂ ಬಡ್ತಿ 872 01-06-1960 13-10-2003 30-04-1998 
ಚನ್ನಬಸವರಾಜ್‌ 
871 ನ್ನ pA ಬಡಿ 873 10-06-1958 13-10-2003 30-04-1998 
ಕೆ.ಎಸ್‌. ದು 
872 ಹು ತಗ ಬಡಿ 997 20-11-1955 13-10-2003 30-04-1998 
ಬಿ.ಹೆಚ್‌. (ಪ.ಜಾ) ತ್‌ 
873 ಕಟ್ಟಿ ಕೆ.ಜಿ ಬಡಿ 875 01-03-1946 13-10-2003 27-05-1998 ತ್ತ ನಿವೃತಿ 
ಎ > 2004 ಅಡ 
874 ಅಂತಕ ಬಡಿ 876 07-06-1941 13-10-2003 12-06-1998 ae ನಿವೃತಿ 
ಬಿ.ಎಂ. = 1999 ಲಮ 
875 ಪರಮೇಶಪ್ಪ ಬಡಿ 877 20-07-1957 13-10-2003 12-06-1998 
ಹೆಚ್‌.ಕೆ. ೨ 
ಪನಾಲೆ ಜಗನಾ 
876 ಆಣ ಸ Ku ಬಡ್ತಿ 878 01-06-1960 13-10-2003 12-06-1998 
877 ದೇವರಾಜ್‌. ಬಿ ಬಡ್ತಿ 879 01-07-1958 13-10-2003 12-06-1998 
ರಾಮೇಗೌಡ 
878 ಜಿಕ ಬಡ್ತಿ 880 01-06-1959 13-10-2003 12-06-1998 






































ಭಾಗ-೧ 



































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಜರ 
ಪಾಟೀಲ್‌ ಕೆ. 28-03 
879 ಬಡಿ 881 09-02-1959 13-10-2003 12-06-1998 ಧ 
ಎಮ್‌. ಇ 2004 ಗಿಜಿ 
880 ಹುಚ್ಚೇಗೌಡ ಸಿ. ಬಡ್ತಿ 882 05-10-1956 13-10-2003 12-06-1998 
ಕೃಷ್ಣಮೂರ್ತಿ 
881 ಬಸಿ ಬಡಿ 883 20-05-1958 13-10-2003 12-06-1998 
ಎಸ್‌.ವಿ. ದ 
882 ನಾಗಪ್ರಕಾಶ ಎನ್‌. ಬಡ್ತಿ 885 01-06-1965 13-10-2003 12-06-1998 
883 ತೋಂಟದಾರ್ಯ ಬಡ್ತಿ 886 01-02-1958 3-10-2003 12-06-1998 
884 ಟಿ ಹ ಬಡ್ತಿ 887 17-03-1960 3-10-2003 12-06-1998 
885 ಕಲ್ಪನಾ ಹೆಚ್‌.ಕೆ ಬಡ್ತಿ 888 27-07-1962 3-10-2003 12-06-1998 
886 ವಸಂತಾ ಹೆಚ್‌.ಪಿ. ಬಡ್ತಿ 889 17-05-1998 3-10-2003 12-06-1998 
ವಾ.ತೆ.ಸ.ಅ ವೃಂದಕ್ಕೆ 
ವಾ.ತೆ.ಅ ಸೇವೆಗೆ ಸ ಪದೋನ್ನತಿ 
ಕ್ರಮ ಅಧಿಕಾರಿಗಳ ಹುಟದ ಫಿ ನೇಮಕಾತಿಯಾದ/ ಸರತಿ 
ದ್‌ ಕ್ರಮ ಲ ಸೇರಿದ ಅರ್ಹತೆ ದಿನಾಂಕ / ನಿವೃತಿ ಷರಾ 
ಸಂಖೆ ಹೆಸರು ನೇ. ಸ ದಿನಾಂಕ ಬಡಿ ಹೊಂದಿದ ಲ 
ರಿ ಬಡಿ ಸಂಖ್ಯೆ ದಿನಾಂಕ ಮು ದಿನಾಂಕ 
ನೇ. ೨ ರಿ ದಿನಾಂಕ 






































ಶ್ರೀ ಕೆ.ಸಿ. ಮಲ್ಲಾನಾಯಕ್‌ ಇವರನ್ನು ದಿನಾಂಕ 19-01-1998ರ ದಿನಾಂಕದಂದು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿದ ನಂತರ 


ಅವರನ್ನು ತೆರಿಗೆ ಸಹಾಯಕ ಆಯುಕ್ತರ ಜೇಷ್ಠತಾ ಪಟ್ಟಿಯ ಬ್ಲಾಕ್‌ ಸಂಖ್ಯೆ 24ರ ಕ್ರಮ ಸಂಖ್ಯೆ 854ರ ಕೆಳಕಂಡಂತಿದೆ. 















































887 ಸಾಮ ಬಡಿ 890 23-09-1960 3-10-2003 2-06-1998 
ಆರ್‌.ಎನ್‌. ದ 

888 ಸಾಸು ಬಡಿ 891 22-01-1962 3-10-2003 2-06-1998 
ಸಿ.ಆರ್‌ ಕ್‌ೆ 
wa ನ್‌ 

889 ಥಾಮುನತಳ್ನ ಬಡಿ 893 01-07-1959 3-10-2003 2-06-1998 
ವೀರಣ್ಣ ದ 

890 ಚಾಮಯ್ಯ ಬಡ್ತಿ 894 13-07-1961 3-10-2003 2-06-1998 
ಕ್‌ $ 

891 ಪಗ್‌ ಬಡಿ 933 08-03-1955 13-10-2003 2-06-1998 
(ಪ.ಪಂ) ಹ 

892 ವು ಜಿ: ಬಡಿ 998 17-07-1954 3-10-2003 2-06-1998 
(ಪ.ಜಾ) ಡೆ 

893 ಭಂದ್ರಾ ರನ್‌ ಬಡಿ 999 02-04-1957 3-10-2003 2-06-1998 
(ಪ.ಜಾ) ಮಾ 

894 ನರಸಪ್ಪ (ಪ.ಜಾ) ಬಡ್ತಿ 1000 09-11-1956 3-10-2003 12-06-1998 

895 ವಿಶ್ವನಾಥ್‌ ಜಿ. ಬಡ್ತಿ 895 19-07-1962 3-10-2003 30-06-1998 

896 ಅತಾವುಲ್ಲಾ ಹಾ: ಬಡಿ 896 16-06-1958 3-10-2003 30-06-1998 
ಎಂ.ಎಸ್‌. ಸ 

897 i ಬಡ್ತಿ 899 17-06-1963 3-10-2003 30-06-1998 






































೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 



















































































| 
898 ee ಹತ್ರ ua | 1002 | 11-10-1954 13-10-2003 31-08-1998 
(ಪ.ಜಾ) ಮ 
goer SE ಗಹ ಬಡ್ಡಿ | 900 | 05-07-1961 13-10-2003 30-10-1998 
ಆರ್‌.ಟಿ. ಸಿ 
906: |. ಸಮೀಯದ್ದೀನ್‌ ಬಡ್ಡಿ | 939 | 16-06-1966 13-10-2003 31-10-1998 
ಎಂ.ಎಸ್‌. ಶ್‌ 
901 | ಈರ್ಷಾದುಲ್ಲಾಖಾನ್‌ ಬಡ್ತಿ | 901 | 04-02-1959 13-10-2003 17-12-1998 
902 ಲಗಾ ಬಡ್ಡಿ | 902 | 13-05-1958 13-10-2003 | 28-02-1999 
ಡಿ.ಎನ್‌. ಡಿ 
903 | ಹಾಲಪ್ಪ ಎಸ್‌. ಬಡ್ತಿ | 903 | 10-01-1962 13-10-2003 15-03-1999 
ದ್‌ 
904 ಹೂಸಮನಿ ಬಡ್ಡಿ | 905 | 01-05-1962 13-10-2003 15-03-1999 
ಬಿ.ಎಲ್‌. ಈ 
ನಿಂತ 
oN Ed ಬಡ್ಡಿ | 907 | 05-07-1959 13-10-2003 15-03-1999 
ಮಲ್ಹೋತ್ರ ಹ 
ಆಇ. 130 
ವಾತೆಸಿ 
01 ದಿ: 
1 ಜಾಜ್‌ ಬಡ್ಡಿ | 908 | 22-05-1961 13-10-2003 15-03-1999 | 5-0 | 153033 
ದಳವಾಯಿ ಡಿ 2004 
2004: 
ರಾಜೀನಾ 
ಮೆ. 
907 | ಎಸ್‌. ಕೇಶವರೆಡ್ಡಿ ಬಡ್ತಿ | 909 | 22-07-1957 13-10-2003 15-03-1999 
pos, | ಟು. ಬಡ್ಡಿ | 910 | 01-06-1959 13-10-2003 15-03-1999 
ನಾಯಕ್‌ ಸಿ 
ಬಿ.ವಸಂತ 
909 ಬಡ್ಡಿ | 91: | 05-05-1960 13-10-2003 15-03-1999 
ಕುಮಾರ್‌ ೯ 
ಎಸ್‌. 
910 | ವಿಜಯಕುಮಾರ್‌ ಬಡ್ತಿ | 1003 | 05-07-1957 13-10-2003 15-03-1999 
(ಪ.ಜಾ) 
ಬ್ಲಾಕ್‌ ಸಂಖ್ಯೆ - XXV (20-01-1998 ರಿಂದ 04-12-2003) ಬಡ್ತಿ ಇಲ್ಲ. ನೇ.ನೇ,-1 
ನೇರ ನೇಮಕಾತಿ (ಆಇ. 101. ವಾತೆಸಿ. 2003 ದಿ: 21-11-2003) 
ಮೇಘಣ್ಣನವರ್‌ ನೇ 
911 ರೇಣೇಶರ.ಡಿ. 23-06-1972 04-12-2003 
ಪ ನೇ. 
(ಪ.ಜಾ) 






































ಬ್ಲಾಕ್‌ ಸಂಖ್ಯೆ - XXVI (05-12-03 ರಿಂದ ) ಬಡ್ತಿ-, ನೇ.ನೇ-25+8+6+4 


(ಕರ್ನಾಟಕ ಉಚ್ಛ ನ್ಯಾಯಾಲಯದ ಅರ್ಜಿ ಸಂಖ್ಯೆ 10605-10620/2010ರ (S-KAT) ಆದೇಶದ ಮೇಲೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ಮಧ್ಯಂತರ 
ಆದೇಶ ದಿನಾಂಕ 06-04-2010ರ ಅನ್ವಯ 1998, 1999ಎ 





ಪೀಠಾಧಿಕಾರಿ 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-3) 
ಪಿ.ಆರ್‌. 273 ಕರ್ನಾಟಕ ಸರ್ಕಾರದ ಸಚಿವಾಲಯ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಜ೫೧ 





ಆರ್ಥಿಕ ಸಚಿವಾಲಯ 


ವಿಷಯ : ಶ್ರೀ ಸಿ.ಜಿ. ಹರಿಹರಕುಮಾರದಾಸ ಕುರೂಪ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರ ಹಿಂದಿನ 
ಸೇವೆಯನ್ನು ಪಿಂಚಣಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸುವ ಬಗ್ಗೆ. 
ಓದಲಾಗಿದೆ : ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರ ಪತ್ರ ಸಂಖ್ಯೆ: ಸಿಎಸ್‌ಎ 805 ಎಸ್‌ಪಿಎಫ್‌ 


2010/29.12.2010. 

ಪ್ರಸ್ತಾವನೆ : 

ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ ಶ್ರೀ ಸಿ. ಜಿ. ಹರಿಹರಕುಮಾರದಾಸ ಕುರೂಪ, 
ಜಂಟಿ ನಿಯಂತ್ರಕರು ಇವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರೂಪ್‌ ಎ ಪತ್ರಾಂಕಿತ ಅಧಿಕಾರಿಯಾಗಿ ಆಯ್ಕೆಗೊಂಡು ರಾಜ್ಯ ಲೆಕ್ಕಪತ್ರ 
ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರಾಗಿ ದಿನಾಂಕ: 12.07.1991 ರಂದು ಕರ್ತವ್ಯಕ್ಕೆ ಹಾಜರಾಗಿದ್ದು, ರಾಜ್ಯ ಲೆಕ್ಕಪತ್ರ ಇಲಾಖೆಗೆ ಸೇವೆಗೆ ಸೇರುವ 
ಮುನ್ನ ದಿನಾಂಕ: 1107.1985ರಿಂದ 11.07.1991ರವರೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕುರ್ನಾಡು, 
ಬಂಟ್ವಾಳ ತಾಲ್ಲೂಕು ಇಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು, ಸದರಿ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 
224(ಬಿ) ರನ್ವಯ ಪಿಂಚಣಿ ಸೌಲಭ್ಯಗಳಿಗಾಗಿ ಅರ್ಹತಾದಾಯಕ ಸೇವೆ ಎಂದು ಪರಿಗಣಿಸುವ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 23 ರಾಲೆಪ 2011 ಬೆಂಗಳೂರು, ದಿನಾಂಕ : 03-12-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಶ್ರೀ ಸಿ. ಜಿ. ಹರಿಹರಕುಮಾರದಾಸ ಕುರೂಪ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರು 
ರಾಜ್ಯ ಲೆಕ್ಕಪತ್ರ ಇಲಾಖೆಗೆ ಸೇರುವ ಮುನ್ನ ದಿನಾಂಕ: 11.07.1985 ರಿಂದ 11.07.1991ರವರೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ 
ಪೂರ್ವ ಕಾಲೇಜು, ಕುರ್ನಾಡು, ಬಂಟ್ವಾಳ ತಾಲ್ಲೂಕು ಇಲ್ಲಿ ಉಪನ್ಯಾಸಕರಾಗಿ ಸಲ್ಲಿಸಿರುವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 224(ಬಿ) ರನ್ವಯ ಪಿಂಚಣಿ ಸೌಲಭ್ಯಗಳಿಗೆ ಮಾತ್ರ ಅರ್ಹತಾದಾಯಕ ಸೇವೆ ಎಂದು ಪರಿಗಣಿಸಲು ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 274 ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 


ವಿಷಯ : ಶ್ರೀ ಜಿ. ಮಲ್ಲಿಕಾರ್ಜುನಪ್ಪ ಉಪ ಖಜಾನಾಧಿಕಾರಿ ಹಾಗೂ ಶ್ರೀ ಕೆ.ಬಿ. ನಾಗರಾಜಯ್ಯ, ಪ್ರಥಮ ದರ್ಜೆ 
ಸಹಾಯಕ, ಖಜಾನೆ ಇಲಾಖೆ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ 

ವಹಿಸುವ ಬಗ್ಗೆ. 
ಓದಲಾಗಿದೆ : ಅಪರ ನಿಬಂಧಕರು, ವಿಚಾರಣೆಗಳು-10, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂ: 


ಕಂಫ್ಲೇಂಟ್‌/ಉಪಲೋಕ್‌/ಬಿಸಿಡಿ- 173/2010/ಎಆರ್‌ಇ-10, ದಿ: 0411201 ಮತ್ತು ಸನ್ಮಾನ್ಯ 
ಉಪಲೋಕಾಯುಕ್ತರ ವರದಿ ದಿ: 03.11.2011. 

ಪ್ರಸ್ತಾವನೆ : 

ಅಪರ ನಿಬಂಧಕರು (ವಿಚಾರಣೆಗಳು-10), ಕರ್ನಾಟಕ ಲೋಕಾಯುಕ್ತ ಇವರು ಮೇಲೆ ಓದಲಾದ ದಿ:  4.1.2011ರ ಪತ್ರದಲ್ಲಿ 
ಶ್ರೀ ಜಿ. ಮಲ್ಲಿಕಾರ್ಜುನಪ್ಪ, ಉಪ ಖಜಾನಾಧಿಕಾರಿ, ಬೆ೦ಗಳೂರು ಉತ್ತರ ಉಪ ಖಜಾನೆ, ಮಲ್ಲೇಶ್ವರಂ, ಬೆಂಗಳೂರು ಹಾಗೂ ಅವರ ಕಛೇರಿಯ 
ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ಕೆ.ಬಿ. ನಾಗರಾಜಯ್ಯ ಅವರುಗಳು ಬೆ೦ಗಳೂರು ಶಿವಾಜಿನಗರದ ಆರ್‌. ಬಿ.ಎ.ಎಂ.ಎಸ್‌. ಪ್ರೌಢಶಾಲೆಯ ಹಿಂದಿ 
ಶಿಕ್ಷಕರಾದ ಶ್ರೀ ಎನ್‌.ಆರ್‌. ರಾಥೋಡ್‌ ಅವರ 5ನೇ ವೇತನ ಆಯೋಗದ ಬಾಕಿ ಮೊತ್ತವನ್ನು ಮಂಜೂರು ಮಾಡಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು 
ಹೊರಡಿಸಿದ ಆದೇಶದನ್ವಯ ಸಲ್ಲಿಸಲಾದ ಬಿಲ್ಲನ್ನು ಪಾಸು ಮಾಡಲು ತಲಾ ರೂ. 1000/- ಮತ್ತು 2,000/- ಗಳನ್ನು ಕ್ರಮವಾಗಿ ಅಕ್ರಮ ಸಂಭಾವನೆ 
ಪಡೆಯುತ್ತಿದ್ದಾಗಲೇ ದಿ: 17.7.2008ರಂದು ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಸನ್ಮಾನ್ಯ ಉಪ ಲೋಕಾಯುಕ್ತರು ನಡೆಸಿದ 
ಪ್ರಾಥಮಿಕ ತನಿಖೆಯಲ್ಲಿ ಸದರಿ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಅವರ ಎರುದ್ಧ ಪೂರ್ಣ ಪ್ರಮಾಣದ ಜಂಟಿ ಇಲಾಖಾ 
ವಿಚಾರಣೆಯನ್ನು ತಮಗೆ ವಹಿಸುವಂತೆ ಸನ್ಮಾನ್ಯ ಉಪ ಲೋಕಾಯಕ್ತರು ಮಾಡಿರುವ ಶಿಫಾರಸ್ಸನ್ನು ಮುಂದಿನ ಕ್ರಮಕ್ಕಾಗಿ ಕಳುಹಿಸಿದ್ದಾರೆ. ವಿಷಯವನ್ನು 
ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 64 ಆಖಇ 2009 ಬೆಂಗಳೂರು, ದಿನಾಂಕ : 07-12-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 13ರೊಡನೆ ಓದಿಕೊಂಡಂತೆ ಅದೇ ನಿಯಮಾವಳಿಯ ನಿಯಮ 14-ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಶ್ರೀ ಜಿ. ಮಲ್ಲಿಕಾರ್ಜುನಪ್ಪ, ಉಪ ಖಜಾನಾಧಿಕಾರಿ ಹಾಗೂ ಶ್ರೀ ಕೆ. ಬಿ. ನಾಗರಾಜಯ್ಯ, ಪ್ರಥಮ ದರ್ಜೆ ಸಹಾಯಕ, ಖಜಾನೆ ಅವರುಗಳ 
ವಿರುದ್ಧ ಮೇಲೆ ಹೇಳಿದ ಆರರೋಪಗಳ ಕುರಿತು ಪೂರ್ಣ ಪ್ರಮಾಣದ ಜಂಟಿ ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರ ಮೂಲಕ 
ನಡೆಸಬೇಕೆಂದು ಈ ಮೂಲಕ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 275 ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ತೋಟಗಾರಿಕೆ ಸಚಿವಾಲಯ 
ವಿಷಯ : ರೇಷ್ಮೆ ವ್ಯಾಪಾರ ವಹಿವಾಟು ನಿರ್ವಹಣೆಗಾಗಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಗೆ ನೀಡಿರುವ ಒಟ್ಟು ರೂ. 
12.00 ಕೋಟಿಗಳ ಸಾಲವನ್ನು 3 ವರ್ಷಗಳ ಸಾಲಾವಧಿ ವಿಸ್ತರಣೆ (moratorium) ಬಡ್ಡಿ ರಹಿತ 
ಸಾಲವನ್ನಾಗಿ ಪರಿವರ್ತಿಸುವ ಕುರಿತು. 


ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 24 ರೇಕೃವಿ 2011, ದಿನಾಂಕ: 26-2-2011, 
2. ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 03 ರೇಉನಿ 2011, ದಿನಾಂಕ: 7-3-2011. 
3. ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 03 ರೇಉನಿ 2011 (ಭಾಗ-2), ದಿನಾಂಕ:28-3-2011. 
4. ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 03 ರೇಉನಿ 201 (ಭಾಗ-1). ದಿನಾಂಕ:31-3-2011. 
5. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ: 
ಕರೇಮಾಮ/ಕಂಕಾ/ಷೇರ್‌ಕನ್‌/173/2011-12/897, ದಿನಾಂಕ: 1-8-2011. 
ಪ್ರಸ್ತಾವನೆ : 
ರೇಷ್ಮೆ ಗೂಡಿನ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ರೇಷ್ಮೆ ವ್ಯಾಪಾರ ವಹಿವಾಟು ನಿರ್ವಹಣೆಗಾಗಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಗೆ 
ಮೇಲೆ ಓದಲಾದ ಕ್ರಮಸಂಖ್ಯೆ (1 ರಿಂದ (3) ರವರೆಗಿನ ಆದೇಶಗಳಲ್ಲಿ ಎಲ್ಲಾ ಸೇರಿ ಒಟ್ಟು ರೂ. 12.00 ಕೋಟಿಗಳನ್ನು ಸಾಲದ ರೂಪದಲ್ಲಿ 


ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ನಿರಂತರವಾಗಿ ರೇಷ್ಮೆ ನೂಲಿನ ಖರೀದಿ ಪ್ರಕ್ರಿಯೆಯನ್ನು ಮುಂದುವರೆಸಿ, 
ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡಲು ಅಗತ್ಯವಿರುವ ಹೆಚ್ಚಿನ ದುಡಿಯುವ ಬಂಡವಾಳಕ್ಕಾಗಿ ಕೆನರಾ ಬ್ಯಾಂಕಿನಿಂದ ರೂ. 25.00 ಕೋಟಿಗಳ ಸಾಲ 
ಪಡೆಯಲು ಸರ್ಕಾರದ ಖಾತ್ರಿಯನ್ನು ಮೇಲೆ ಓದಲಾದ ಕ್ರಮಸಂಖ್ಯೆ (4)ರ ಆದೇಶದಲ್ಲಿ ನೀಡಲಾಗಿತ್ತು. ಈ ಹಣದಿಂದ ಖರೀದಿ ಪ್ರಕ್ರಿಯೆ 
ಮುಂದುವರೆಯುತ್ತಿದೆ ಎಂದು ಇದರಿಂದ ರೇಷ್ಮೆ ಬೆಳೆಗಾರರಿಗೆ ಮತ್ತು ನೂಲು ಬಿಚ್ಚಾಣಿಕೆದಾರರಿಗೆ ಸಾಕಷ್ಟು ಸಹಾಯವಾಗಿರುತ್ತೆದೆಂದೂ ತಿಳಿಸುತ್ತಾ, 
ದಿನಾಂಕ; 31-3-2011ರ ಅಂತ್ಯಕ್ಕೆ ಮಂಡಳಿಯು ರೂ. 28.40 ಕೋಟಿ ಸಂಚಿತ ನಷ್ಟ ಅನುಭವಿಸಿದ್ದು, ಇಂತಹ ಕಷ್ಟದ ಹಣಕಾಸು ಪರಿಸ್ಥಿತಿಯಲ್ಲಿ 
ಸರ್ಕಾರದ ಸಾಲವನ್ನು ಮರುಪಾವತಿಸುವ ಸ್ಥಿತಿಯಲ್ಲಿ ಇರುವುದಿಲ್ಲವೆಂದು ಹಾಗೂ ಮಂಡಳಿಯನ್ನು ಆರ್ಥಿಕವಾಗಿ ಬಲಪಡಿಸಬೇಕಾಗಿರುವುದರಿಂದ 
ಮಂಡಳಿಗೆ ಸರ್ಕಾರವು ಈಗಾಗಲೇ ನೀಡಿರುವ ರೂ. 12.00 ಕೋಟಿ ಮೊತ್ತದ ಸಾಲವನ್ನು ಈಕ್ವಿಟಿ ಷೇರು ಬಂಡವಾಳವನ್ನಾಗಿ ಪರಿವರ್ತಿಸಲು 
ಸರ್ಕಾರವನ್ನು ಕೋರಲು ದಿನಾಂಕ: 28-6-2011 ರಂದು ನಡೆದ 163ನೇ ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಅನುಮೋದನೆ ಸೂಚಿಸಿರುವ 
ಹಿನ್ನೆಲೆಯಲ್ಲಿ ಸರ್ಕಾರವು ನೀಡಿರುವ ರೂ. 12.00 ಕೋಟಿ ಸಾಲದ ಮೊತ್ತವನ್ನು ಠಈಕ್ಸಿಟಿ ಷೇರು ಬಂಡವಾಳವನ್ನಾಗಿ ಪರಿವರ್ತಿಸಲು ಕೋರಿರುವ 
ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ | ವಾಕೈ 52 ರೇಉನಿ 2011, ಬೆ೦ಗಳೂರು, ದಿನಾಂಕ : 22-12-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ರೇಷ್ಮೆ ಗೂಡಿನ ಬೆಲೆ ಕುಸಿತವನ್ನು ತಡೆದು ರೇಷ್ಮೆ ನೂಲಿನ ಬೆಲೆಯಲ್ಲಿ ಸ್ಥಿರತೆಯನ್ನು 
ಉಂಟುಮಾಡುವುದಕ್ಕಾಗಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಸಮರ್ಪಕವಾಗಿ ರೇಷ್ಮೆ ವಹಿವಾಟು ನಿರ್ವಹಿಸುವುದಕ್ಕಾಗಿ ಮಂಡಳಿಗೆ ಈಗಾಗಲೇ 
ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 24 ರೇಕೃವಿ 201, ದಿನಾಂಕ: 26-2-2011 ರಲ್ಲಿ ರೂ. 3.00 ಕೋಟಿ, ಆದೇಶ ಸಂಖ್ಯೆ ವಾಕ್ಯ 3 ರೇಉನಿ 2011, 
ದಿನಾಂಕ: 7-3-2011 ರಲ್ಲಿ ರೂ. 7.00 ಕೋಟ ಮತ್ತು ಆದೇಶ ಸಂಖ್ಯೆ: ವಾಕ್ಕೆ 3 ರೇಉನಿ 2011 (ಭಾಗ-2)ರಲ್ಲಿ ರೂ. 2.00 ಕೋಟಿ ಹೀಗೆ ಒಟ್ಟಾರೆ 
ನೀಡಿರುವ ರೂ. 12.00 ಕೋಟಿಗಳ ಸಾಲಕ್ಕೆ ಸಂಬಂಧಪಟ್ಟ ಆದೇಶಗಳನ್ನು ಈ ಕೆಳಕಂಡ ಷರತ್ತುಗಳೊಂದಿಗೆ ಮಾರ್ಪಾಡು ಮಾಡಿ, 3 ವರ್ಷಗಳ 
ಸಾಲಾವಧಿ ವಿಸ್ತರಣೆ (ಊಂrಖಂಗUM) ಬಡ್ಡಿ ರಹಿತ ಸಾಲವನ್ನಾಗಿ ಪರಿವರ್ತಿಸಲು ಹಾಗೂ ಈ ಸಾಲವನ್ನು ಮುಂದಿನ 3 ವರ್ಷಗಳಲ್ಲಿ ಅರ್ಧವಾರ್ಷಿಕ 
ಕಂತುಗಳಲ್ಲಿ ಪಾವತಿ (The principal would have to be repaid semi-annually within a period of 3 years) ಮಾಡುವಂತೆ ಆದೇಶಿಸಿದೆ. 

“this conversion should be linked to commitment from KSMB taking up intelligent stock sales to maximize revenue and 
earn higher profits. KSMB should also take steps to reduce the cost of sales as well as its large administrative cost.” 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD/485/Exp-4/2011, ದಿನಾಂಕ: 7-12-2011ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಸ್‌. ಚಂದ್ರಶೇಖರ್‌ 
ಪೀಠಾಧಿಕಾರಿ 

ಪಿ.ಆರ್‌. 276 ತೋಟಗಾರಿಕೆ ಇಲಾಖೆ (ರೇಷ್ಮ 


ತೋಟಗಾರಿಕೆ ಸಚಿವಾಲಯ 
ವಿಷಯ : ಗೌರಿಬಿದನೂರು ತಾಲ್ಲೂಕು, ಕರೆಕಲ್ಲಹಳ್ಳಿಯಲ್ಲಿರುವ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರದ ಜಮೀನನ್ನು ಶಿಕ್ಷಣ ಇಲಾಖೆಗೆ 
ನೀಡುವ ಬಗ್ಗೆ. 
ಓದಲಾಗಿದೆ : ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ರವರ ಪತ್ರ ದಿನಾಂಕ : 28-02-2011. 


ಮೇಲೆ ಓದಲಾದ ಪತ್ರದಲ್ಲಿ ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ರವರು ಮಾನ್ಯ ರೇಷ್ಮೆ ಹಾಗೂ ಕಾರ್ಮಿಕ ಸಚಿವರಿಗೆ ಪತ್ರ 
ಬರೆದು ಗೌರಿಬಿದನೂರು ತಾಲ್ಲೂಕಿನ ಕರೇಕಲ್ಲಹಳ್ಳಿಯ ರೇಷ್ಮೆ ಫಾರಂನಲ್ಲಿ ಲಭ್ಯವಿರುವ 20 ಎಕರೆ ಜಮೀನಿನ ಪೈಕಿ 10 ಎಕರೆ ಜಮೀನನ್ನು ರೇಷ್ಮೆ 
ಇಲಾಖೆಯಲ್ಲಿಯೇ ಉಳಿಸಿಕೊ೦ಡು ಉಳಿದ 10 ಎಕರೆ ಪ್ರದೇಶದಲ್ಲಿ 5 ಎಕರೆ ಜಮೀನನ್ನು ಆದರ್ಶ ವಿದ್ಯಾ ಸಂಸ್ಥೆಗೆ ಹಾಗೂ 5 ಎಕರೆ ಜಮೀನನ್ನು 
ಸರ್ಕಾರಿ ಕಾಲೇಜು ನಿರ್ಮಾಣ ಮಾಡುವುದಕ್ಕಾಗಿ (ಪ್ರಥಮ ದರ್ಜೆ ಕಾಲೇಜು ಮತ್ತು ಡಿಫ್ಲಮೋ) ಮಂಜೂರು ಮಾಡಲು ಕೋರಿರುತ್ತಾರೆ. ಸದರಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೫೩ 





ಮನವಿಯನ್ನು ಪರಿಶೀಲಿಸಿ ಮಾನ್ಯ ಕಾರ್ಮಿಕ ಮತ್ತು ರೇಷ್ಮೆ ಸಚಿವರು ರೇಷ್ಮೆ ಇಲಾಖೆಯ ವಶದಲ್ಲಿರುವ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ, ಕರೇಕಲ್ಲಹಳ್ಳಿಯ 
ಜಮೀನಿನ ಪೈಕಿ 4 ಎಕರೆ ಜಮೀನನ್ನು ಆದರ್ಶ ಶಾಲೆ - ಸರ್ವ ಶಿಕ್ಷಣ ಅಭಿಯಾನ ಕಟ್ಟಡ ನಿರ್ಮಾಣ ಮಾಡುವ ಸಲುವಾಗಿ ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣ ಇಲಾಖೆಗೆ ಹಾಗೂ 4 ಎಕರೆ ಜಮೀನನ್ನು ಪ್ರಥಮ ದರ್ಜೆ ಕಾಲೇಜು ಮತ್ತು ಪಾಲಿಟೆಕ್ನಿಕ್‌ ಕಟ್ಟಡ ನಿರ್ಮಿಸುವ ಸಲುವಾಗಿ ಉನ್ನತ ಶಿಕ್ಷಣ 
ಇಲಾಖೆಗೆ ಹಸ್ತಾಂತರಿಸಲು ಅನುಮತಿ ನೀಡಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ 4 ಎಕರೆ ಜಮೀನನ್ನು ಆದರ್ಶ ಶಾಲೆ - ಸರ್ವ ಶಿಕ್ಷಣ ಅಭಿಯಾನ ಕಟ್ಟಡ ನಿರ್ಮಾಣ ಮಾಡುವ ಸಲುವಾಗಿ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಹಾಗೂ 4 ಎಕರೆ ಜಮೀನನ್ನು ಪ್ರಥಮ ದರ್ಜೆ ಕಾಲೇಜು ಮತ್ತು ಪಾಲಿಟೆಕ್ನಿಕ್‌ ಕಟ್ಟಡ ನಿರ್ಮಿಸುವ ಸಲುವಾಗಿ ಉನ್ನತ 
ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಲ ವಾಕೈ 06 ರೇಯೋವಿ 2011, ಬೆ೦ಗಳೂರು, ದಿನಾಂಕ : 04-01-2012 

ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ, ಕರೇಕಲ್ಲಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಇಲ್ಲಿ ಲಭ್ಯವಿರುವ ಜಮೀನಿನಲ್ಲಿ ಸರ್ವಶಿಕ್ಷಣ ಅಭಿಯಾನ ಕಟ್ಟಡ 
ನಿರ್ಮಿಸುವ ಸಲುವಾಗಿ 4 ಎಕರೆ ಜಮೀನನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಹಾಗೂ ಪ್ರಥಮ ದರ್ಜೆ ಕಾಲೇಜು ಹಾಗೂ ಪಾಲಿಟೆಕ್ನಿಕ್‌ 
ಕಟ್ಟಡ ನಿರ್ಮಿಸುವ ಸಲುವಾಗಿ 4 ಎಕರೆ ಜಮೀನನ್ನು ಉನ್ನತ ಶಿಕ್ಷಣ ಇಲಾಖೆಗೆ ಸದರಿ ಜಮೀನನ್ನು ಒತ್ತುವರಿಯಿಂದ ಸಂರಕ್ಷಿಸುವ ಷರತ್ತಿಗೊಳಪಟ್ಟು 
ಹಸ್ತಾಂತರಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಕಂದಾಯ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆರ್‌ಡಿ 142 ಎಲ್‌ಜಿಕೆ 2011, ದಿನಾಂಕ : 29-11-2011 ರಲ್ಲಿ 
ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಸ್‌. ಚಂದ್ರಶೇಖರ್‌ 
ಪೀಠಾಧಿಕಾರಿ 

ಪಿ.ಆರ್‌. 277 ತೋಟಗಾರಿಕೆ ಇಲಾಖೆ (ರೇಷೆ) 


ತೋಟಗಾರಿಕೆ ಸಚಿವಾಲಯ 

ವಿಷಯ : ತಾಳೆಬೆಳೆ ಅಭಿವೃದ್ಧಿ ಯೋಜನೆಯಡಿ ಖಾಸಗಿ ಸಂಸ್ಥೆಗಳಿಗೆ ತಾಳೆಬೆಳೆ ಪ್ರದೇಶವನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : AHD 245 HPP 97, ದಿನಾ೦ಕ : 10-11-1998. 
2 ಸರ್ಕಾರದ ಆದೇಶ ಸಂಖ್ಯೆ : AHD 45 HGM 2004, ದಿನಾ೦ಕ : 28-05-2004. 
3; ಸರ್ಕಾರದ ಆದೇಶ ಸಂಖ್ಯೆ ; ಕೃತೋಇ 280 ತೋಇವಿ 2005, ದಿನಾಂಕ : 17-12-2005. 
4 ಸರ್ಕಾರದ ಆದೇಶ ಸಂಖ್ಯೆ : ಕೃತೋಇ 121 ತೋಸೇಪ 2010, ದಿನಾಂಕ : 02-07-2010. 
5 ತೋಟಗಾರಿಕೆ ನಿರ್ದೇಶನಾಲಯ ಕಡತ ಸಂಖ್ಯೆ : ತೋಳಅನಿ/ತಾಬೆಯೋ/ಸತೊೋಅ-2/09/2011-12. 
ಪ್ರಸ್ತಾವನೆ : 

ಕೇಂದ್ರ ಪರಸ್ಕೃತ ತಾಳೆಬೆಳೆ ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ಖಾಸಗಿ ಸಂಸ್ಥೆಗಳಿಗೆ ತಾಳೆಬೆಳೆ ಪ್ರದೇಶವನ್ನು 

ಅಭಿವೃದ್ಧಿಪಡಿಸುವ ಕುರಿತು ತಾಳೆಬೆಳೆ ಪ್ರದೇಶಗಳನ್ನು ಗುರುತಿಸಿ ಹಾಗೂ ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಹೊರಡಿಸಲಾಗಿದ್ದ ಕ್ರಸಂ. 1-3ರಲ್ಲಿನ 
ಆದೇಶಗಳನ್ನು ಪರಿಷ್ಕರಿಸಿ ಮೇಲೆ ಕ್ರಸಂ. 4ರಲ್ಲಿ ಓದಲಾದ ಆದೇಶದಲ್ಲಿ 5 ಖಾಸಗಿ ಸಂಸ್ಥೆಗಳಿಗೆ ಕೂಡಲೇ ಸ್ವಂತ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಿ 
ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು 35 ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಈ ಕೆಳಕಂಡ ಸಂಸ್ಥೆಗಳಿಗೆ ಪ್ರದೇಶಗಳನ್ನು 





ಗುರುತಿಸಿ ಅಭಿವೃದ್ಧಿಪಡಿಸಲು ವಹಿಸಿ ಕೊಡಲಾಗಿತ್ತು 








ಕ್ರಸಂ. ಸಂಸ್ಥೆ ಹೆಸರು ನಿಯೋಜಿಸಲಾಗಿರುವ ಜಿಲ್ಲೆಗಳು 

1. ಮೆ: ಪಾಮ್‌ಟೆಕ್‌ ಇಂಡಿಯಾ ಲ್ಲಿ. ಮೈಸೂರು ಜಿಲ್ಲೆ, ಕೊಡಗು ಜಿಲ್ಲೆ, ಮಂಡ್ಯ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆಯ ಆಲೂರು, 
ಮೈಸೂರು ಹೊಳೆನರಸಿಪುರ, ಸಕಲೇಶಪುರ, ಬೇಲೂರು, ಅರಸೀಕೆರೆ ಮತ್ತು ಅರಕಲಗೂಡು ತಾಲ್ಲೂಕು. 

2: ಭದ್ರಾವತಿ ಬಾಲಾಜಿ ಆಯಿಲ್‌ ಪಾಮ್ಸ್‌ ಲಿ. | ಶಿವಮೊಗ್ಗ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು, ತರೀಕೆರೆ, ಕಡೂರು, 
ಭದ್ರಾವತಿ ಎನ್‌.ಆರ್‌.ಪುರ, ಕೊಪ್ಪ, ಮೂಡಿಗೆರೆ, ಶೃಂಗೇರಿ ತಾಲ್ಲೂಕು. 


ಗುಲ್ಬರ್ಗಾ ಜಿಲ್ಲೆಯ ಶಾಹಾಪೂರ, ಸುರಪುರ, ಜೇವರ್ಗಿ ತಾಲ್ಲೂಕು, ಬಿಜಾಪುರ ಜಿಲ್ಲೆಯ 
ಬಸವನ ಬಾಗೇವಾಡಿ, ಇಂಡಿ, ಮುದ್ದೇಬಿಹಾಳ ಮತ್ತು ಸಿಂದಗಿ ತಾಲ್ಲೂಕು ಹಾಗೂ 














ಬಾಗಲಕೋಟೆ ಜಿಲ್ಲೆ. 
3. ಮೆ: ಸಿಂಹಪುರಿ ಅಗಿಟೆಕ್‌ ಕಂಪನಿ ಪ್ರೈವೇಟ್‌ | ದಾವಣಗೆರೆ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಹಾಗೂ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು, ಹಿರೇಕೆರೂರು, 
ಲಿಮಿಟೆಡ್‌ ಹಾವೇರಿ, ಹಾನಗಲ್‌ ಮತ್ತು ಬ್ವಾಡಗಿ ತಾಲ್ತೂಕು. 
4. ಮೆ: ಘುಡ್ಕ್‌ ಫ್ಯಾಟ್ಸ್‌ ಅಂಡ್‌ ಫರ್ಟಿಲೈಸರ್ಸ್‌ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಕುಷ್ಠಗಿ, ಯಲಬುರ್ಗಾ, ಸಿಂಧನೂರು 
ಲಿ, ಕೊಪ್ಪಳ ಮತ್ತು ಗಂಗಾವತಿ ತಾಲ್ಲೂಕು ಹಾಗೂ ಗದಗ ಜಿಲ್ಲೆಯ ಮುಂಡರಗಿ, ರೋಣ ಮತ್ತು 
ಶಿರಹಟ್ಟಿ ತಾಲ್ಲೂಕು. 
ತ್ರ ಮೆ: ಗೋದ್ರೇಜ್‌ ಅಗ್ರೋವೆಟ್‌ ಲಿಮಿಟೆಡ್‌, | ಬೆಳಗಾವಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ದ, ಯಲ್ಲಾಪುರ ಮತ್ತು ಕಾರವಾರ 








ಬೆಳಗಾವಿ ತಾಲ್ಲೂಕು. 








೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಕ್ರಮ ಸಂ. 5ರಲ್ಲಿ ಓದಲಾದ ಕಡತದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತಾಳೆ ಬೆಳೆ ಪ್ರದೇಶಾಭಿವೃದ್ಧಿ ವಿಸ್ತೀರ್ಣ ಕೈಗೊಳ್ಳಲು 
ವಿವಿಧ ಖಾಸಗಿ ಸಂಸ್ಥೆಗಳಿಂದ (Expression of Interest) ಆಹ್ವಾನಿಸಿದ್ದು. ಇದಕ್ಕೆ ಮೆ: ಗೋದ್ರೇಜ್‌ ಅಗ್ರೋವೆಟ್‌ ಲಿಮಿಟೆಡ್‌, ಬೆಳಗಾವಿ ಸಂಸ್ಥೆ ಮಾತ್ರ 
ಆಸಕ್ತಿವಹಿಸಿದ್ದು, ಈ ಸಂಸ್ಥೆಯು ಸಲ್ಲಿಸಿದ್ದ (Expression of Interest) ಅನ್ನು ತಾಂತ್ರಿಕ ಸಮಿತಿಯು ಮೌಲ್ಯಮಾಪನ ಮಾಡಿ ಅಂಗೀಕರಿಸಿರುವ 
ಹಿನ್ನೆಲೆಯಲ್ಲಿ ಸದರಿ ಸಂಸ್ಥೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತಾಳೆಬೆಳೆ ಪ್ರದೇಶಾಭಿವೃದ್ಧಿ ಕೈಗೊಳ್ಳಲು ವಹಿಸಿಕೊಡುವಂತೆ ಶಿಫಾರಸ್ಸು 
ಮಾಡಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ತೋಇ 465 ತೋಇವಿ 2011, ಬೆಂಗಳೂರು, ದಿನಾಂಕ : 04-01-2012. 

ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೇಂದ್ರ ಪುರಸ್ಕೃತ ತಾಳೆಬೆಳೆ ಯೋಜನೆಯಲ್ಲಿ ದಕ್ಷಿಣ ಕನ್ನಡ 
ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತಾಳೆಬೆಳೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ಮೆ: ಗೋದ್ರೇಜ್‌ ಅಗ್ರೋವೆಟ್‌ ಲಿಮಿಟೆಡ್‌, ಬೆಳಗಾವಿ ಈ ಸಂಸ್ಥೆಯು ಮಾರ್ಚ್‌ 
2013ರ ಅಂತ್ಯದ ಒಳಗಾಗಿ ಸ್ವಂತ ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಿ ಈ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಹಾಗೂ ಪ್ರಸ್ತುತ 
ವರ್ಷವೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರದೇಶ ವಿಸ್ತರಣಾ ಕಾರ್ಯಕೈಗೊಂಡು ಪ್ರಾರಂಭಿಸಲು ಈ ಕೆಳಕಂಡ ಷರತ್ತು ಮತ್ತು 
ನಿಬಂಧನೆಗಳಿಗೊಳಪಟ್ಟು ಅನುಮತಿ ನೀಡಲಾಗಿದೆ. 


TERMS AND CONDITIONS 

1. The company and the Nodal Departmental Officers jointly shall be responsible for planning and systematic 
implementation of the program. They will be responsible for planning of area expansion, production of requisite number of 
seedlings (indigenous and exotic), On-farm-investment (OFl) subsidy to be distributed in advance (at least one year in 
advance). 

2. The company shall have their own extension support staff including technical and field personnel and will be accountable 
for area expansion program, nursery development, timely distribution of input subsidy, planting material production, 
procurement of FFBs etc., and the Nodal Departmental Officers will over see proper positions the appointment of staff and 
effective implementation of the program. 

3. The company will be responsible for taking up nursery activities for raising oil palm seedlings, distribute seedlings to the 
farmers for undertaking area expansion, distribute inputs to the farmers in the form of fertilizers and plant protection 
chemicals and render accurate documents, to ensure certification process related to distribution of inputs. 

4. The cost of seedlings is Rs. 70/- for indigenous and Rs. 85/- for exotic. The subsidy per seedling is Rs. 50/-. The company 
will collect Rs. 20/- per seedling for indigenous and Rs. 35/- per seedling for exotic seedlings as differential cost of 
seedling from the farmer at the time of supply of seedlings. In case the farmers donot agree to pay the differential cost of 
seedling, it will be adjusted by the company against the farmer’s eligible OFl subsidy. 

5. The company will adjust a sum of Rs. 12/- per seedling as transportation cost against the eligible OFl subsidy of the 
farmers, in case the farmers do not pay the transportation cost of the seedlings. 

6. The company will be eligible for advance planting material subsidy for raising nursery. The seedling subsidy @ 80% of the 
seedling subsidy for 80% of the actual number of sprouts imported/procured will be considered. This will be released on 
production of documents showing the procurement/import of sprouts and sowing, duly certified by Nodal Project Officers. 
Before release of advance subsidy, the entrepreneur should give a bank guarantee as security for the amount being paid 
to them. The bank gurantee should be for the period adequately sufficient for which the subsidy is proposed to be utilized. 
The balance would be released only after certified quality seedlings are distributed to the farmers and the company 
renders proper utilization certificate duly certified by the RSK officers (AHO’s) and Nodal Departmental Officers after fully 
satisfying the distribution of seedlings. 

7. The company will be eligible for advance first year On-farm-lnvestment (OFl) subsidy. At a time, for releasing advance 
first year OFl subsidy, 500 ha. can be considered. Against this, 75% (for 375 ha.) can be considered as an advance 
subsidy, again against security by Bank guarantee. Remaining 25% (125 ha.) of the advance subsidy can be released 
after atleast 375 ha. of area development has been covered. This is also against security by Bank guarantee. 

8. The company cannot distribute seedlings/OFl subsidy to farmers without the knowledge of the Nodal Departmental 
Officers and RSK official (AHO’s) 

9. The company will also be fully responsible for any loss of area on the part of negligence of the farmer, due to improper 
selection criteria adopted for selecting farmers and site. Company should evolve all plans and strategies with farmers to 
ensure total retention and survivability of plant population and crop area with farmers and should seek timely advisory 
input from Government as and when required. 

10. The company should ensure distribution and maintenance of Pass Book and duly updated with all the information. The 
District Officer, Taluk Officer, RSK official (AHO’s) and the Nodal Officers should invariably verify and attest the Pass 
Book. The farmers must be aware of the eligible subsidy (both type of fertilizers and amount) and balance subsidy 
available against their account at any point of time. 

11. The company shall provide required technical guidance to the farmers to achieve a minimum production levels of 20 
tons/ha. (FFBs). 

12. The company shall open collection centers within 5-10 kms radius in the oil palm growing regions. The FFBs shall be 
purchased by the company from the farmers within their allotted area only. If the company fails to procure the FFBs, they 
shall compensate for the loss to the farmer. The farmers cannot sell their FFBs to the companies other than the company 
specified/allotted in that particular zone, State shall protect the interest of the Company if any third person tries to 
influence the oil palm farmers for selling the FFBs to them. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೫೫ 





14. 


15 


19. 
20. 


21. 


22. 


23. 


24. 


25. 


26. 


27. 
28. 


29. 


30. 
31. 
32. 


33. 


34. 


35. 


The company shall pay the adhoc price for the FFBs, till such time the price of FFBs are fixed by the Price Fixation 
Committee. The company shall abide and accept the FFB (Fresh Fruits Bunches) price as approved in the Price Fixation 
Committee meeting and make payment to the farmers within one month of procurement of fruits. 
The Nodal Department Officers should report to the Directorate regarding payment of difference amount between adhoc 
and actual price within one month. 
The authorized company shall establish their oil processing unit within three years of allotment of the area and will keep 
the Govt. informed about the action being taken in setting up of the mill. 
The company shall be fully responsible for setting up of processing plants with all infrastructural facilities and obtain 
required clearance from KEB, Pollution Control Board and other concerned agencies. The processing unit so established 
in the State shall abide the Government directions for processing the fruits suiting to its capacity. 
In case the company does not commence the processing of oil extraction unit, within the time limit, they are supposed to 
purchase Fresh Fruit Bunches in their allotted area as per the rates fixed by the Government through their collection 
centres and arrange processing without suffering the farmers produce i.e., loss in weight age of FFBs. 
The company shall supply FFBs to any nearby mill within the State, in case of any company failing to open their own 
processing mill and both the companies should come to an amicable understanding (under the supervision of the 
Directorate) in favour of the project. 
The company can enhance the capacity of the processing unit with the due approval of the State. 
The companies shall adhere to the existing State taxation and levy provisions pertaining to oil industry, which is in 
operation from time to time. Any interstate or interregional inter movement of FFBs shall follow prior permission of the 
Government. 
The company shall enter in to a tripartite agreement involving financial institutions/Banks, farmers and the company for 
extending credit facilities and recovery of loan by way of deductions from out of the amount payable to farmers for their 
sale of FFBs. 
The company will nominate and inform the details regarding appointment of an authorized person for signing the 
proposals/correspondences on behalf of the company. 
The company will render utilization statement for distributing inputs and seedlings in the proper prescribed format as 
communicated by Director of Horticulture for totally satisfying the purpose of its release. 
The company and the Nodal Officer shall be responsible to furnish explanation, relevant support documents for the audit 
objections. 
The company should give a Bank guarantee worth Rs. 5.0 lakhs drawn in favour of Additional Director of Horticulture, (Oil 
Palm) as a Earnest Money Deposit (EMD), which has to be renewed every year. 
The company will adhere to the technical circulars issued every time and now regarding distribution of inputs to the 
farmers. 
The companies will assist the farmers in availing Crop and Development loan from the Commercial Banks/NABARD. 
The Company and the respective RSK official and Nodal Officers will be liable for penalties, recoveries as decided by the 
Director of Horticulture in case of default as observed during field inspection, audit etc. 
The company shall abide by the provisions of the Oil Palm Act/Rules in force and to be enforced, if any, in future related 
to oil palm development and processing. 
The company shall furnish compliance to meeting proceedings communicated by the Directorate of Horticulture. 
The company shall not withdraw from the project for any reason whatsoever unilaterally. 
The company shall inform the Government well in advance about any change in their Management. In case the company 
has to change the name or transfer the company, they shall pay a transfer fee of Rs. 1,00,000/- (Rupees one lakh only) 
which is non-refundable and it needs prior permission from the State. Failure to comply with this leads to forfeiture of EMD 
and cancellation of area allotted 
Lapses in area expansion activities, untimely payment of subsidies to farmers, derelictions in activities as per MPIC, delay 
in renewal of Bank Guarantee and non-adherence to the above terms and conditions will invite penalty and the quantum 
of penalty will be decided by the Project Management Comnittee. 
If the company doesn’t comply to any of the terms & conditions listed above, the Directorate can take suitable action 
against the company includilng forfeiture of the EMD and can cancel the area allotted and reallot the area to other suitable 
company. 
The company shall adhere to the guidelines, circulars issued by Directorate of Horticulture, decisions of Project 
Management Committee (PMC) and Price Fixation Committee (PFC) as communicated. Time to time the PMC and 
Government will review the terms and conditions and improvise as and when required for smooth and efficient 
implementation of oil palm project in the State. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 278 ತೋಟಗಾರಿಕೆ ಇಲಾಖೆ 


೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸಹಕಾರ ಸಚಿವಾಲಯ 
ವಿಷಯ : ಮಂಡ್ಯ ಸರ್ವ ಬಣಜಿಗ (ಬಲಿಜ) ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1 ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯ ಪತ್ರ ಸಂ : ಆರ್‌ಸಿಎಸ್‌/ಎಡಿಎಂ/66/ಎಸ್‌ಆರ್‌ಒ- 
3/2011-12 ದಿನಾಂಕ : 25-11-2011. 
2. ಕಾರಣ ಕೇಳುವ ನೋಟೀಸ್‌ ದಿನಾಂಕ : 29-11-2011. 
3. ಪ್ರಧಾನ ಕಾರ್ಯದರ್ಶಿ ಸರ್ವ ಬಣಜಿಗ (ಬಲಿಜ) ಸಂಘ, ಮಂಡ್ಯ, ಇವರು ದಿನಾಂಕ 
07-11-2011 ರಂದು ನೀಡಿರುವ ಲಿಖಿತ ಹೇಳಿಕೆ. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯ ಪತ್ರದಲ್ಲಿ ಸರ್ವ ಬಣಜಿಗ (ಬಲಿಜ) ಸಂಘ, ಮಂಡ್ಯ, ಈ 
ಸಂಸ್ಥೆಯ ವಿರುದ್ಧ ಶ್ರೀ ವಿಜಯಕೊಪ್ಪ ಮತ್ತು ಇತರರು ನೀಡಿರುವ ದೂರಿನ ಬಗ್ಗೆ ಸಂಸ್ಥೆಯ ಕಾರ್ಯದರ್ಶಿಯವರಿಗೆ ನೋಟೀಸ್‌ ನೀಡಿ ಆರೋಪಗಳಿಗೆ 
ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ತಿಳಿಸಿದ್ದು ಅದರಂತೆ ಸದರಿಯವರು ದಿನಾಂಕ : 14-09-2011 ರಂದು ಲಿಖಿತ ಹೇಳಿಕೆಯನ್ನು ನೀಡಿ ಸದರಿ ಸಂಸ್ಥೆಗೆ 
ದಿನಾಂಕ : 08-11-2011ರಂದು ಸಹಕಾರ ಸಂಘಗಳ ಉಪನಿಬಂಧಕರು ಮಂಡ್ಯ, ಇವರು ಭೇಟಿ ನೀಡಿ ದಾಖಲಾತಿಗಳನ್ನು ಪರಿಶೀಲಿಸಿರುತ್ತಾರೆ ಎಂದು 
ವರದಿ ಮಾಡಿರುತ್ತಾರೆ. 
ಸದರಿ ಸಂಘದ ಲೆಕ್ಕಪತ್ರಗಳನ್ನು ಕಾಯ್ದೆ ಕಲಂ 13ರಂತೆ ಪ್ರತಿವರ್ಷ ಸಲ್ಲಿಸದೆ 1969-70 ರಿಂದ 1999-2000 ರವರೆಗಿನ ಲೆಕ್ಕಪತ್ರಗಳನ್ನು 
ಹಿಂದಿನ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಿ ದಿನಾಂಕ : 30-12-2003 ರಂದು ಫೈಲು ಮಾಡಿರುತ್ತಾರೆ. ನಂತರ ವಾರ್ಷಿಕ ಲೆಕ್ಕಪತ್ರಗಳು 
ದಾಖಲಾಗಿರುವುದಿಲ್ಲ. ನಂತರ 2001-02ನೇ ಸಾಲಿನಿಂದ ಇಲ್ಲಿಯವರೆಗೆ ವಾರ್ಷಿಕ ಮಹಾಸಭೆ ನಡೆಸದೆ ಹಾಗೂ ಲೆಕ್ಕಪತ್ರಗಳನ್ನು ಸಲ್ಲಿಸಲು ಕರ್ನಾಟಕ 
ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 11, 12 ಮತ್ತು 13 ರನ್ನು ಉಲ್ಲಂಘಿಸಿರುವುದಾಗಿ ಸಹಕಾರ ಸಂಘಗಳ ಉಪನಿಬಂಧಕರು ಮಂಡ್ಯ ರವರು 
ವರದಿಸಿರುತ್ತಾರೆಂದು ತಿಳಿಸಿರುತ್ತಾರೆ. 
ಮುಂದುವರೆದು ಸದರಿ ಸಂಘದ ನಿಯಮ ನಿಬಂಧನೆ 31 ರಿಂದ 39 ರವರೆಗೆ ಸಾಮಾನ್ಯ ಸಭೆ ನಡೆಸುವ ಬಗ್ಗೆ ಸ್ಪಷ್ಟವಾದ 
ಕಾರ್ಯಸೂಚಿಯನ್ನು ನಿಗದಿಪಡಿಸಿದ್ದು ಇದನ್ನು ಸಹ ಉಲ್ಲಂಘಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 
1960ರ ಕಲಂ 27ಎ(1)(ಬಿ) ರನ್ವಯ ಸರ್ವ ಬಣಜಿಗ (ಬಲಿಜ) ಸಂಘ, ಮಂಡ್ಯ ಇದಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸುವುದಕ್ಕೆ ಉಪ ನಿಬಂಧಕರು 
ಮಂಡ್ಯ ರವರ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡುತ್ತಾ ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆ. 
ಮೇಲೆ ಓದಲಾದ (2)ರಲ್ಲಿ ದಿನಾಂಕ : 29-11-2011ರ ನೋಟಿಸಿನಲ್ಲಿ ಮೇಲ್ಕಂಡ ಸಂಸ್ಥೆಯಲ್ಲಿನ ಕೆಲವೊಂದು ಆರೋಪಗಳ ಬಗ್ಗೆ 
ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 25ರಂತೆ ವಿಚಾರಣೆ ನಡೆಸಿರುವ ವಿಚಾರಣಾ ವರದಿಯನ್ನು ಲಗತ್ತಿಸಿ ನಿಮ್ಮ ಸಂಘಕ್ಕೆ 
ಆಡಳಿತಾಧಿಕಾರಿಯನ್ನು ಏಕೆ ನೇಮಕ ಮಾಡಬಾರದು ಎಂಬ ಬಗ್ಗೆ ಲಿಖಿತ/ಮೌಖಿಕ ಹೇಳಿಕೆಯನ್ನು ಸೂಚನಾ ಪತ್ರ ತಲುಪಿದ 15 ದಿವಸಗಳೊಳಗಾಗಿ 
ಸರ್ಕಾರಕ್ಕೆ ಸಲ್ಲಿಸುವುದು ತಪ್ಪಿದಲ್ಲಿ ನೀವು ಹೇಳುವುದು ಏನು ಇಲ್ಲವೆಂದು ಭಾವಿಸಿ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು 
ತಿಳಿಸಲಾಗಿತ್ತು. 
ಮೇಲೆ (3)ರಲ್ಲಿ ಓದಲಾದ ಪ್ರಧಾನ ಕಾರ್ಯದರ್ಶಿ ಸರ್ವ ಬಣಜಿಗ (ಬಲಿಜ) ಸಂಘ, ಮಂಡ್ಯ, ಇವರು ದಿನಾಂಕ : 29-11-2011ರ 
ಕಾರಣ ಕೇಳುವ ನೋಟೀಸಿಗೆ ಲಿಖಿತ ಹೇಳಿಕೆಯನ್ನು ನೀಡಿ 2000-2001ರ೦ದ 2010-2011ರವರೆಗೆ ವಾರ್ಷಿಕ ಲೆಕ್ಕಪತ್ರಗಳನ್ನು ನಿರ್ವಹಿಸಿದ್ದು ಆಯಾ 
ಸಾಲುಗಳಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ ಮಂಡಿಸಿ ಅಂಗೀಕರಿಸಲಾದ್ದು, ಕಾರಣಾಂತರದಿಂದ ಸರ್ವ ಸದಸ್ಯರ ಮಹಾಸಭೆ ಕರೆಯದೆ ಇದ್ದುದರಿಂದ 
ನೋಂದಣಾಧಿಕಾರಿಗಳಿಗೆ ಸಲ್ಲಿಸಲು ಸಾಧ್ಯವಾಗಿರುವುದಿಲ್ಲವೆಂದು ತಿಳಿಸಿದ್ದಾರೆ. ಸಂಘದ ಕಟ್ಟಡದಲ್ಲಿ 10 ಅ೦ಗಡಿ ಮಳಿಗೆಗಳಿದ್ದು ಮಾಹೆಯಾನ ರೂ. 
25,500 ಬಾಡಿಗೆ ಬರುತ್ತಿದ್ದು ಬ್ಯಾಂಕಿನಲ್ಲಿ ನಿಶ್ಚಿತ ಠೇವಣಿಯಲ್ಲಿ ತೊಡಗಿಸಿರುತ್ತಾರೆ. ಅಲ್ಲದೆ ಸಂಘದ ಅಭಿವೃದ್ಧಿ/ಎಳಿಗೆಯ ದೃಷ್ಟಿಯಿಂದ 80x85 ಅಡಿ 
ನಿವೇಶನವನ್ನು ರೂ. 20,40,000 ಗಳಿಗೆ ಮಾರಾಟ ಮಾಡಿ ಸದರಿ ಹಣವನ್ನು ಬ್ಯಾಂಕಿನ ನಿಶ್ಚಿತ ಠೇವಣಿಯಲ್ಲಿ ತೊಡಗಿಸಿರುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ 
ದಿನಾಂಕ : 27-11-2011 ರಂದು ಚುನಾವಣೆ ಜರುಗಿದ್ದು 25 ಜನ ಉಮೇದುವಾರರು ನಿರ್ದೇಶಕರಾಗಿ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದು ಸರ್ವ 
ಸದಸ್ಯರ ಮಹಾಸಭೆಯನ್ನು ನಡೆಸಲಾಗಿರುವುದಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ)(1) 
ರೀತ್ಯಾ ಉಲ್ಲಂಘನೆ ಮಾಡಿದ್ದರೆ ದಯಮಾಡಿ ತಿಳುವಳಿಕೆ ಕೊರತೆ ಎಂದು ಪರಿಗಣಿಸಿ ಅದನ್ನು ಸರಿಪಡಿಸಿಕೊಳ್ಳಲು ಒಂದು ಕಾಲಾವಕಾಶವನ್ನು 
ನೀಡುವಂತೆ ಹಾಗೂ ತಪ್ಪನ್ನು ಕ್ಷಮಿಸಿ ಸಂಘವನ್ನು ಅಭಿವೃದ್ಧಿಪಡಿಸಲು ಮಾರ್ಗದರ್ಶನ ನೀಡಬೇಕೆಂದು ನಮ್ಮ ಜನಾಂಗದ ಪರವಾಗಿ ಮನವಿ 
ಮಾಡುತ್ತಾ ಹಾಗೂ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸಬಾರದೆಂದು ಸಹ ಕೋರಿರುತ್ತಾರೆ. 
ಮೇಲಿನ ಪ್ರಸ್ತಾವನೆಯನ್ನು ಹಾಗೂ ದಿನಾಂಕ : 07-12-2011 ರಂದು ಮೇಲ್ಕಂಡ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ನೀಡಲಾದ 
ಹೇಳಿಕೆಯನ್ನು ಪರಿಶೀಲಿಸಲಾಯ್ತು, ಹೇಳಿಕೆಯಲ್ಲಿನ ಅಂಶಗಳು ಒಪ್ಪತಕ್ಕದ್ದಲ್ಲ ಎಂದು ತೀರ್ಮಾನಿಸಿ ಹಾಗೂ ಸಂಘದಲ್ಲಿ ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆ 1960 ಉಲ್ಲಂಘನೆ ಮಾಡಿರುವುದು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಇ 166 ಸಸಂನೋ 2011, ಬೆ೦ಗಳೂರು, ದಿನಾಂಕ : 04-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ವ ಬಣಜಿಗ (ಬಲಿಜ) ಸಂಘ, ಮಂಡ್ಯ, ಈ ಸಂಘದಲ್ಲಿ ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆ 1960ರ ಕಲಂ 11, 12, ಮತ್ತು 13 ಉಲ್ಲಂಘನೆಯಾಗಿರುವುದರಿಂದ ಸದರಿ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಕರ್ನಾಟಕ 
ಸಂಘಗಳ ನೋಂದಣಿ ಕಾಯ್ದೆ 1960 ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಮಂಡ್ಯ ರವರನ್ನು ಕಾಯ್ದೆಯ ಕಲಂ 27ಎ ರನ್ವಯ ಆಡಳಿತಾಧಿಕಾರಿಯನ್ನಾಗಿ 6(ಆರು) ತಿಂಗಳ ಅವಧಿಗೆ ನೇಮಿಸಿ ಆದೇಶಿಸಿದೆ. 
ಸದರಿ ಅವಧಿಯಲ್ಲಿ ಸಂಘದಲ್ಲಿ ಹಾಲಿ ಇರುವ ಸದಸ್ಯರಿಂದ ಸಂಘಕ್ಕೆ ಚುನಾವಣೆಯನ್ನು ನಡೆಸಿ, ಚುನಾಯಿತ ಆಡಳಿತ ಮಂಡಳಿಗೆ 
ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಅಥವಾ ಆರು (06) ತಿಂಗಳ ಅವಧಿಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಸ್‌. ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 279 ಸಹಕಾರ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೫೭ 





ಸಹಕಾರ ಸಚಿವಾಲಯ 
ವಿಷಯ : ಎಸ್‌.ಕೆ.ಎಸ್‌. ಮೈಕ್ರೋ ಫೈನಾನ್ಸ್‌ ಪ್ರವೇಟ್‌ ಲಿ. ಹೈದ್ರಾಬಾದ್‌ ಸಂಸ್ಥೆಗೆ ಲೇವಾದೇವಿ ಕಾಯ್ದೆಯಿಂದ 
ವಿನಾಯಿತಿ ನೀಡಿರುವ ಆದೇಶವನ್ನು ಹಿಂಪಡೆಯುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಸಿಒ 11 ಸಿಎ೦ಎಲ್‌ 2007, ದಿನಾಂಕ : 25-05-2007. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ ಕ ಎನ್‌ಎಂಎಲ್‌/ವೈಎಂಸಿ/03/2010-11, ದಿನಾಂಕ : 
03-08-2010. 
3. ಸರ್ಕಾರದ ಪತ್ರ ಸಂಖ್ಯೆ: ಸಿಒ 10 ಸಿಎ೦ಎಲ್‌ 2010, ದಿನಾಂಕ : 24-08-2010. 
ಪ್ರಸ್ತಾವನೆ : 
ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ಎಸ್‌.ಕೆ.ಎಸ್‌. ಮೈಕ್ರೋ ಫೈನಾನ್ಸ್‌ ಪ್ರೈವೇಟ್‌ ಲಿ. ಹೈದ್ರಾಬಾದ್‌ ಸಂಸ್ಥೆ ಇವರಿಗೆ ವಿನಾಯಿತಿ 
ನೀಡಿ ಆದೇಶ ಹೊರಡಿಸಲಾಗಿತ್ತು. ಓದಲಾದ (2)ರಲ್ಲಿ ಈ ಸಂಸ್ಥೆಯು ಬೈಲಹೊಂಗಲ ತಾಲ್ಲೂಕಿನ ಸಂಗೊಳ್ಳಿ ಗ್ರಾಮದ ಬೆಳಗಾವಿ ಜಿಲ್ಲೆಯ 
ಶ್ರೀ ಉಮೇಶ್‌ ಮಾಟೋಳಿಯರವರಿಗೆ ಸಾಲ ನೀಡಿದ್ದು, ಸಾಲದ ಕಂತನ್ನು ವಸೂಲಾತಿ ಮಾಡಲು ಕಿರುಕುಳ ಮತ್ತು ಮಾನಸಿಕ ಹಿಂಸೆಯನ್ನು ನೀಡಿದ 
ಕಾರಣ ಶ್ರೀ ಉಮೇಶ್‌ ಮಾಟೋಳಿಯವರು ಮನನೊಂದು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣರಾಗಿರುತ್ತಾರೆಂದು ಮತ್ತು ಸಾಲಗಾರರಿಂದ 
ಹೆಚ್ಚು ಬಡ್ಡಿ ವಸೂಲಾತಿ ಮಾಡುತ್ತಿರುವುದರಿ೦ದ ವಿನಾಯಿತಿ ನೀಡಿರುವ ಆದೇಶವನ್ನು ರದ್ದು ಪಡೆಯುವ ಸಲುವಾಗಿ ಸಹಕಾರ ಸಂಘಗಳ ನಿಬಂಧಕರು 
ಕೋರಿರುತ್ತಾರೆ. ಓದಲಾದ (3)ರಲ್ಲಿ ಪ್ರಸ್ತಾವನೆ ಎಸ್‌.ಕೆ.ಎಸ್‌. ಮೈಕ್ರೋ ಪ್ರೈವೇಟ್‌ ಲಿ. ಹೈದ್ರಾಬಾದ್‌ ಸಂಸ್ಥೆಗೆ, ಲೇವಾದೇವಿ ಕಾಯ್ದೆಯಿಂದ ವಿನಾಯಿತಿ 
ನೀಡಿರುವ ಆದೇಶವನ್ನು ಹಿಂಪಡೆಯುವ ಬಗ್ಗೆ. ವ್ಯವಸ್ಥಾಪಕ ನಿರ್ದೇಶಕರು, ಎಸ್‌.ಕೆ.ಎಸ್‌. ಮೈಕ್ರೋ ಪ್ರೈವೇಟ್‌ ಲಿ. ಹೈದ್ರಾಬಾದ್‌ ಸಂಸ್ಥೆ ಇವರಿಗೆ 
ದಿನಾಂಕ : 26-08-2010 ಮತ್ತು 30-09-2010 ರಂದು ಕಾರಣ ಕೇಳುವ ನೋಟೀಸ್‌ ಕಳುಹಿಸಿ ಕೊಡಲಾಗಿತ್ತು. 
ಸದರಿ ನೋಟೀಸು ಕ್ರಮವಾಗಿ ದಿನಾಂಕ : 15-09-2010 ಮತ್ತು ದಿನಾಂಕ : 04-10-2010 ರಂದು ಸ್ವೀಕೃತವಾಗದೆ ವಾಪಸ್ಸು 
ಬಂದಿರುತ್ತದೆ. ಆದ್ದರಿಂದ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಎಸ್‌.ಕೆ.ಎಸ್‌. ಮೈಕ್ರೋ ಪ್ರೈವೇಟ್‌ ಲ್ಲಿ ಹೈದ್ರಾಬಾದ್‌ ಸಂಸ್ಥೆಗೆ, ಲೇವಾದೇವಿ 
ಕಾಯ್ದೆಯಿಂದ ವಿನಾಯಿತಿ ನೀಡಿರುವ ಆದೇಶವನ್ನು ರದ್ದಪಡಿಸುವ ಸಲುವಾಗಿ ತೀರ್ಮಾನಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಒ 10 ಸಿಎಂಎಲ್‌ 2010, ಬೆಂಗಳೂರು, ದಿನಾಂಕ : 05-01-2012 
ಎಸ್‌.ಕೆ.ಎಸ್‌. ಮೈಕ್ರೋ ಪ್ರೈವೇಟ್‌ ಲಿ. ಹೈದ್ರಾಬಾದ್‌ ಸಂಸ್ಥೆಗೆ ಲೇವಾದೇವಿ ಕಾಯ್ದೆಯಿಂದ ವಿನಾಯಿತಿ ನೀಡಿರುವ ಸರ್ಕಾರಿ ಆದೇಶದ 
ಸಂಖ್ಯೆ : ಸಿಒ 11 ಸಿಎಂಎಲ್‌ 2007 ದಿನಾಂಕ : 25-05-2007 ರಲ್ಲಿ ನೀಡಿರುವ ಆದೇಶವನ್ನು ಭದ್ರತಾ ಠೇವಣಿ ಎಂದು ಸದರಿ ಸಂಸ್ಥೆಯು 
ಸರ್ಕಾರಕ್ಕೆ ಪಾವತಿಸಿರುವ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದರೊಂದಿಗೆ ಕರ್ನಾಟಕ ಜನರಲ್‌ ಕ್ಲಾಸಸ್‌ ಅಧಿನಿಯಮ 1899 ರ ಪ್ರಕರಣ 21 
ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ರದ್ದುಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌.ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ.ಆರ್‌. 280 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ರಾಯ್‌ಭಾಗ್‌ ಸಹಕಾರಿ ಸಕ್ಕರೆ ಕಾರ್ಯಾನೆ ನಿ, ರಾಯಭಾಗ್‌, ಬೆಳಗಾವಿ ಜಿಲ್ಲೆ ಇದರ ವಿಶೇಷಾಧಿಕಾರಿಯವರ 
ಅವಧಿಯನ್ನು ವಿಸ್ತರಿಸುವ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಸಇ 12 ಸಸಕಾ 2011, ದಿನಾಂಕ : 26-04-2011. 
2. ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರವರ ಪತ್ರ ಸಂಖ್ಯೆ : ಡಿಎಸ್‌ಕೆ-ಇಎಸ್‌ಟಿಎಸ್‌- 
37-2002-03, ದಿನಾಂಕ : 22-06-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ («1ರ ಸರ್ಕಾರಿ ಆದೇಶದಲ್ಲಿ ರಾಯಭಾಗ್‌ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ. ರಾಯಭಾಗ್‌, ಬೆಳಗಾವಿ ಜಿಲ್ಲೆ, ಇದರ 
ವಿಶೇಷಾಧಿಕಾರಿಯವರ ಅವಧಿಯನ್ನು ದಿನಾಂಕ : 30-06-2011ರ ವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 
ಮೇಲೆ ಓದಲಾದ (2)ರಲ್ಲಿನ ಪತ್ರದಲ್ಲಿ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ರಾಯಭಾಗ್‌ ಸಹಕಾರ ಸಕ್ಕರೆ 
ಕಾರ್ಲಾನೆ, ನಿ, ರಾಯಭಾಗ್‌. ಬೆಳಗಾವಿ ಜಿಲ್ಲೆ ಇದರಲ್ಲಿನ ಈ ಹಿಂದಿನ ಆಡಳಿತ ಮಂಡಳಿಯ ಎರುದ್ಧ ಇನ್ನು ಕೆಲವು ಆರೋಪಗಳಿಗೆ ಕ್ರಮ 
ಜರುಗಿಸುವ ಅವಶ್ಯಕತೆಯಿದ್ದು, ಆಡಿಟ್‌ ವರದಿಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಬೇಕಾಗಿದ್ದು, ಬ್ಯಾಂಕುಗಳ ಸಾಲದ ಕ್ಷೇಮು ರೂ. 92.74 ಕೋಟ 
ಇದ್ದು ಇದನ್ನು ಮತ್ತು ಇತರ ಶಾಸನಬದ್ಧ ಖಾತೆಗಳನ್ನು ತೀರುವಳಿ ಮಾಡಬೇಕಾಗಿದೆಯೆಂದು ಈಗಾಗಲೇ ಕಾರ್ಪಾನೆಯನ್ನು ರೇಣುಕಾ ಷುಗರ್ಸ್‌ 
ಕಾರ್ಪಾನೆಗೆ ಗುತ್ತಿಗೆ ನೀಡಿರುವುದರಿಂದ ಈ ಹಂತದಲ್ಲಿ ಆಡಳಿತ ಮಂಡಳಿಯ ಪುನರ್‌ ರಚನೆ ಮಾಡುವ ಅವಶ್ಯಕತೆ ಕಂಡು ಬರುವುದಿಲ್ಲವೆಂದು 
ದಿನಾಂಕ : 24-02-2011 ರಂದು ವಿಶೇಷಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯಿಸಿದಂತೆ ಈಗಿನ ವಿಶೇಷಾಧಿಕಾರಿಯವರ ಅಧಿಕಾರವಧಿಯನ್ನು 
ವಿಸ್ತರಿಸುವುದು ಅವಶ್ಯಕವಾಗಿರುವುದರಿಂದ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಪ್ರಕರಣ 31(1 ಅನ್ನು ಸಡಿಲಿಸಿ, ಉಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ : 8772-8776/2011ರ ನಿರ್ಣಯದ ಹಿನ್ನೆಲೆಯಲ್ಲಿ 
ವಿಶೇಷಾಧಿಕಾರಿಗಳ ಅವಧಿಯನ್ನು ದಿನಾಂಕ : 30-06-2014 ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 


೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸರ್ಕಾರವು ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಒ 12 ಸಸಕಾ 2011, ಬೆಂಗಳೂರು, ದಿನಾಂಕ : 25-07-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121 ರಡಿಯಲ್ಲಿ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರಕರಣ 311) ಅನ್ನು ಸಡಿಲಿಸಿ ರಾಯಭಾಗ ಸಹಕಾರ ಸಕ್ಕರೆ ಕಾರ್ಯಾನೆ ನಿ, ರಾಯಭಾಗ್‌, 
ಬೆಳಗಾವಿ ಜಿಲ್ಲೆ ಇದರ ವಿಶೇಷಾಧಿಕಾರಿಯ ಅವಧಿಯನ್ನು ಒಂದು ವರ್ಷದ ಅವಧಿಗೆ ದಿನಾಂಕ : 30-06-2012 ರವರೆಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 311ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ 
30-06-2012 ರವರೆಗೆ ಜಾರಿಯಲ್ಲಿರತಕ್ಕದ್ದು, ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣ 
31(1)ರ ಪ್ರಕರಣ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌.ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ.ಆರ್‌. 281 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ಚಿತ್ರಕಲಾ ಪರಿಷತ್ತು (ರಿ) ಕುಮಾರ ಕೃಪಾ ರಸ್ತೆ ಬೆಂಗಳೂರು, ಈ ಸಂಸ್ಥೆಗೆ ನೇಮಿಸಿರುವ 
ಆಡಳಿತಾಧಿಕಾರಿಗಳ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ ಸಇ/0/ಸಸಂನೋ/2009, ದಿನಾಂಕ : 10-07-2009. 
2 ಸರ್ಕಾರಿ ಆದೇಶ ಸಂಖ್ಯೆ ಸಇ/0/ಸಸಂನೋ/2009, ದಿನಾಂಕ : 16-01-2010. 
3 ಸರ್ಕಾರಿ ಆದೇಶ ಸಂಖ್ಯೆ ಸಇ/0/ಸಸಂನೋ/2009, ದಿನಾಂಕ : 15-07-2010. 
4. ಸರ್ಕಾರಿ ಆದೇಶ ಸಂಖ್ಯೆ ಸಇ/0/ಸಸಂನೋ/2009, ದಿನಾಂಕ : 07-01-2011. 
5 ಸರ್ಕಾರಿ ಆದೇಶ ಸಂಖ್ಯೆ ಸಇ/65/ಸಸಂನೋ/2010, ದಿನಾಂಕ : 20-07-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ : (1ರ ಸರ್ಕಾರದ ದಿನಾಂಕ : 10-07-2009ರ ಆದೇಶದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು (ರಿ) 
ಕುಮಾರ ಕೃಪಾ ರಸ್ತೆ ಬೆಂಗಳೂರು, ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ) ರನ್ವಯ ಸರ್ಕಾರಕ್ಕೆ 
ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಕೆ. ಶಂಕರಲಿಂಗೇಗೌಡ, ಭಾ.ಆ.ಸೇ. ಸರ್ಕಾರದ ಕಾರ್ಯದರ್ಶಿ, ಸಾರಿಗೆ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಡಾ| ಬಿ.ಆರ್‌. ಅಂಬೇಡ್ಕರ್‌ ವೀದಿ, ಬೆಂಗಳೂರು, ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ಆರು ತಿಂಗಳ ಅವಧಿಗೆ ನೇಮಿಸಿ 
ಆದೇಶಿಸಲಾಗಿರುತ್ತದೆ. ನಂತರ ಆಡಳಿತಾಧಿಕಾರಿಯವರು ಕೋರಿರುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಿಂದ (5)ರ ದಿನಾಂಕ : 16-01-2010, 
15-07-2010 ಮತ್ತು 07-01-2011 ಹಾಗೂ ದಿನಾಂಕ : 20-07-2011ರ ಆದೇಶಗಳಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು (ರಿ) ಕುಮಾರ 
ಕೃಪಾ ರಸ್ತೆ ಬೆಂಗಳೂರು, ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ) ರನ್ವಯ ಸರ್ಕಾರಕ್ಕೆ ನಿಹಿತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಆಡಳಿತಾಧಿಕಾರಿಯಾಗಿ ನೇಮಕವಾಗಿರುವ ಶ್ರೀ ಎಂ.ಕೆ. ಶಂಕರಲಿಂಗೇಗೌಡ, ಭಾ.ಆ.ಸೇ. ಸರ್ಕಾರದ ಕಾರ್ಯದರ್ಶಿ ಸಾರಿಗೆ 
ಇಲಾಖೆ, ಬಹುಮಹಡಿಗಳ ಕಟ್ಟಡ, ಡಾ| ಬಿ.ಆರ್‌. ಅಂಬೇಡ್ಕರ್‌ ವೀಧಿ, ಬೆ೦ಗಳೂರು ಇವರ ಆಡಳಿತಾಧಿಕಾರಿಯ ಅವಧಿಯನ್ನು ಕ್ರಮವಾಗಿ ದಿನಾಂಕ : 
10-01-2010 ರಿಂದ 6 ತಿಂಗಳು ಹಾಗೂ ದಿನಾಂಕ : 10-07-2010 ರಿಂದ ಆರು ತಿಂಗಳು ಮತ್ತು 10-01-2011 ರಿಂದ 6 ತಿಂಗಳ ಅವಧಿಗೆ ಹಾಗೂ 
10-07-2011 ರಿಂದ ಮತ್ತೆ ಆರು ತಿ೦ಗಳ ಅವಧಿಗೆ ವಿಸ್ತರಿಸಿ ಆದೇಶಿಸಿದೆ. 
ಆಡಳಿತಾಧಿಕಾರಿಯವರು ಈ ಅವಧಿಯಲ್ಲಿ ಆಡಳಿತ ಮಂಡಳಿಯ ಲೋಪೊದೋಷಗಳನ್ನು ಸರಿಪಡಿಸಿ, ಚುನಾಯಿತ ನೂತನ ಆಡಳಿತ 
ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಲಾಗಿತ್ತು. ಆದರೆ ಈ ಬಗ್ಗೆ ಆಡಳಿತಾಧಿಕಾರಿಗಳು ತೆಗೆದುಕೊಂಡಿರಬಹುದಾದ ಕ್ರಮಗಳ ಬಗ್ಗೆ 
ಸರ್ಕಾರಕ್ಕೆ ಯಾವುದೇ ಮಾಶಿತಿ ಲಭ್ಯವಾಗಿರುವುದಿಲ್ಲ. ಈ ನಡುವೆ ಶ್ರೀ ಎಂ.ಕೆ. ಶಂಕರಲಿಂಗೇಗೌಡ, ಭಾ.ಆ.ಸೇ. ಇವರ ಆಡಳಿತಾಧಿಕಾರಿ ಅವಧಿಯು 
ದಿನಾಂಕ : 09-1-2012ಕ್ಕೆ ಅಂತ್ಯಗೊಳ್ಳಲಿದೆ. ಅಲ್ಲದೆ ಶ್ರೀ ಎಂ.ಕೆ. ಶಂಕರಲಿಂಗೇಗೌಡ ಭಾ.ಆ.ಸೇ., ಇವರನ್ನು ಇತ್ತೀಚೆಗೆ ಸಾರಿಗೆ ಇಲಾಖೆಯಿಂದ 
ಬಿ.ಬಿ.ಎಂ.ಪಿ ಆಯುಕ್ತರಾಗಿ ವರ್ಗಾವಣೆ ಮಾಡಲಾಗಿದೆ. ಆದ್ದರಿ೦ದ ಬಿ.ಬಿ.ಎಂ.ಪಿ ಕಾರ್ಯಭಾರಗಳ ಒತ್ತಡದಲ್ಲಿ, ಚಿತ್ರಕಲಾ ಪರಿಷತ್ತಿನ ಬೈಲಾ ಸಮಗ್ರ 
ತಿದ್ದುಪಡಿ ಮತ್ತಿತರ ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸಲು ಇವರಿಗೆ ಕಷ್ಟಸಾಧ್ಯವಾಗಿರುವುದರಿಂದ, ಇವರ ಬದಲಿಗೆ ಬೇರೊಬ್ಬರು ಸೂಕ್ತ 
ಐ.ಎ.ಎಸ್‌. ಅಧಿಕಾರಿಯವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸುವ ಅವಶ್ಯಕತೆ ಇರುವುದಾಗಿ ನಿರ್ಣಯಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಸಳ 165 ಸಸಂನೋ 2010, ಬೆ೦ಗಳೂರು, ದಿನಾಂಕ : 27-12-2011 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಚಿತ್ರಕಲಾ ಪರಿಷತ್ತು (ರಿ) ಕರ್ನಾಟಕ ಚಿತ್ರಕಲಾ ಪರಿಷತ್ತು (ರಿ) 
ಕುಮಾರ ಕೃಪಾ ರಸ್ತೆ ಬೆಂಗಳೂರು, ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಆಡಳಿತಾಧಿಕಾರಿಯಾಗಿ ನೇಮಕವಾಗಿರುವ ಶ್ರೀ ಎಂ.ಕೆ. ಶಂಕರಲಿಂಗೇಗೌಡ, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ, ಬಹುಮಹಡಿಗಳ ಕಟ್ಟಡ, ಡಾ| ಬಿ.ಆರ್‌. ಅಂಬೇಡ್ಕರ್‌ ವೀಧಿ, ಬೆಂಗಳೂರು ಇವರ ಬದಲಾಗಿ ಶ್ರೀ ಜಿ.ವಿ. ಕೊಂಗವಾಡ ಭಾ.ಆ.ಸೇ. 
ಹಾಲಿ ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿ, ಆಡಳಿತಾಧಿಕಾರಿಯವರ 
ಅವಧಿಯನ್ನು ದಿನಾಂಕ : 09-01-2012 ರಿಂದ ಮತ್ತೆ ಆರು (6) ತಿಂಗಳ ಅವಧಿಗೆ ವಿಸ್ತರಿಸಿ ಆದೇಶಿಸಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಜರ್ಜ 





ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ, ಚುನಾಯಿತ ನೂತನ ಆಡಳಿತ 
ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಮುಂದುವರಿದು, ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ 
ಮಾಹಿತಿಯನ್ನು ಒದಗಿಸುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 282 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : 2011-12 ನೇ ಸಾಲಿನ ಮುಂದುವರಿದ ಯೋಜನೆಯಾದ ನಿರ್ದೇಶನ ಮತ್ತು ಆಡಳಿತ ಆಧುನೀಕರಣ 
ಇದಕ್ಕೆ ಹಣ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಸಿಒ 283 ಸಿಎಲ್‌ಎಸ್‌ 2009, ದಿನಾಂಕ : 13-10-2011. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಸಸಂನಿಎಸ್‌ವಿಒ/46/2010-11, ದಿನಾಂಕ : 
28-11-2011. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಮುಂದುವರಿದ ಯೋಜನೆಯಾದ ನಿರ್ದೇಶನ ಮತ್ತು ಆಡಳಿತ-125 ಆಧುನೀಕರಣ 
ಯೋಜನೆ 2011-12ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2425-00-001-0-01 ಇದರಡಿಯಲ್ಲಿ ಒದಗಿಸಿರುವ ರೂ. 100-00 ಲಕ್ಷಗಳ ಪೈಕಿ 
ರೂ. 25.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 
ಎಂ.ಪಿ.ಐ.ಸಿ ಕಾರ್ಯಕ್ರಮದ ಅನ್ವಯ ಯೋಜನೆಯ ಅನುಷ್ಠಾನಕ್ಕಾಗಿ ಬಾಕಿ ಉಳಿದಿರುವ ರೂ. 75.00 ಲಕ್ಷಗಳನ್ನು ಬಿಡುಗಡೆ ಮಾಡಲು 
ದಿನಾಂಕ : 28-11-2011ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಒ 283 ಸಿಎಲ್‌ಎಸ್‌ 2011, ಬೆಂಗಳೂರು, ದಿನಾಂಕ : 29-12-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸಹಕಾರ ಇಲಾಖೆಗೆ ಸಂಬಂಧಿಸಿದ ನಿರ್ದೇಶನ ಮತ್ತು ಆಡಳಿತ-125 ಆಧುನೀಕರಣ 
ಯೋಜನೆ 2011-12ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2425-00-001-0-01 ಇದರ ಅಡಿಯಲ್ಲಿ ಒದಗಿಸಿರುವ ರೂ. 100-00 ಲಕ್ಷಗಳ 
ಪೈಕಿ ಬಾಕಿ ಉಳಿದಿರುವ ರೂ. 75.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 
ಈ ಆದೇಶವನ್ನು ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ : 20-01-2003 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರದತ್ತವಾದ ಪ್ರತ್ಯಾಯೋಜನೆ ಅನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌.ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ.ಆರ್‌. 283 ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : ರಾಜ್ಯದ ರೈತರಿಗೆ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳು ಶೇಕಡಾ 3 ಮತ್ತು 1ರ ಬಡ್ಡಿ ದರದಲ್ಲಿ ನೀಡಿದ ಸಾಲಗಳ ಪೈಕಿ 
ವಸೂಲಾಗಿರುವ ಸಾಲಗಳ ಬಡ್ಡಿಯ ವ್ಯತ್ಯಾಸದ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಸಿಒ 96 ಸಿಎಲ್‌ಎಸ್‌ 2011, ದಿನಾಂಕ: 11-5-2011. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 96 ಸಿಎಲ್‌ಎಸ್‌ 2011, ದಿನಾಂಕ: 20-7-2011. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 96 ಸಿಎಲ್‌ಎಸ್‌ 2011, ದಿನಾಂಕ: 19-10-2011. 
ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಸಿಆರ್‌ಡಿ/4/ಕೆ.ಆರ್‌.ಎಫ್‌/2008-09, ದಿನಾಂಕ: 2-12-2011. 


ಒಬ ಣ 


ಪ್ರಸ್ತಾವನೆ : 

ಸರ್ಕಾರವು ರೈತರಿಗೆ ಶೇಕಡಾ 3 ಮತ್ತು 1ರ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆಗಳಡಿಯಲ್ಲಿ 2011-12ನೇ ಸಾಲಿಗೆ ರೂ. 30000.00 
ಲಕ್ಷಗಳ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಓದಲಾದ (1). (2) ಮತ್ತು (3)ರ ಮೇರೆಗೆ ಇದುವರೆಗೆ ರೂ. 22500.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. ಆಯವ್ಯಯದಲ್ಲಿ ರೂ. 7500.00 ಲಕ್ಷಗಳ ಬಿಡುಗಡೆ ಮಾಡಲು ಬಾಕಿ ಇರುತ್ತವೆ. ಕೃಷಿ ಸಹಕಾರ ಪತ್ತಿನ ಸಂಸ್ಥೆಗಳಿಂದ ರೂ. 5496.18 
ಲಕ್ಷಗಳ ಬಿಲ್ಲುಗಳು ಸ್ವೀಕೃತವಾಗಿದ್ದು ಬಾಕಿ ಉಳಿದಿದ್ದ ರೂ. 4915.65 ಲಕ್ಷಗಳು ಸೇರಿ ಒಟ್ಟಾರೆ 10135.30 ಲಕ್ಷಗಳ ಬಾಕಿ ಇದ್ದು ಬಿಡುಗಡೆ ಮಾಡುವಂತೆ 
ಮೇಲೆ ಓದಲಾದ (3)ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಕೋರಿರುತ್ತಾರೆ. ಸದರಿ ಕೋರಿಕೆಯನ್ನು ಪರಿಗಣಿಸಿ ರೂ. 7500.00 ಲಕ್ಷಗಳನ್ನು 
ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿರುತ್ತದೆ. 

ಆದುದರಿಂದ, ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ಸಿಒ 96 ಸಿಎಲ್‌ ಎಸ್‌ 2011, ಬೆ೦ಗಳೂರು, ದಿನಾಂಕ : 28-12-2011. 
ಸಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರಿ ಸಂಸ್ಥೆಗಳು ರೈತರಿಗೆ ನೀಡಿದ ಸಾಲಗಳ ಪೈಕಿ ವಸೂಲಾದ ಸಾಲಗಳ 


(€L 


pr) ದು 


ಮೇಲಿನ ಬಡ್ಡಿ ಸಹಾಯಧನದ ಅಲ್ಲಾವಧಿ, ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಕ್ಷೇಮುಗಳ ಬಾಬ್ತು ಎರಡನೇ ಕಂತು ರೂ. 7500.00 ಲಕ್ಷಗಳನ್ನು 
(ರೂಪಾಯಿ ಏಳು ಸಾವಿರದ ಐದುನೂರು ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 
ಈ ವೆಚ್ಚವನ್ನು 2011-12ನೇ ಆಯವ್ಯಯದ ಲೆಕ್ಕಶೀರ್ಷಿಕೆ “2425-00-107-2-41-ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ (ಯೋಜನೆ)” 
ಅಡಿ ಭರಿಸತಕ್ಕದ್ದು. 
೦ಎ 
(ರೂ. ಲಕ್ಷಗಳಲ್ಲಿ) 














2425-00-107-2-41-ಬೆಳೆ ಸಾಲಕ್ಕಾಗಿ ಬಡ್ತಿ ಸಹಾಯಧನ-106-ಸಹಾಯಧನ 5636.45 
2425-00-107-2-41-ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ-422-ವಿಶೇಷ ಘಟಕ ಯೋಜನೆ 1450.12 
2425-00-107-2-41-ಬೆಳೆ ಸಾಲಕ್ಕಾಗಿ ಬಡ್ತಿ ಸಹಾಯಧನ-423-ಗಿರಿಜನ ಉಪಯೋಜನೆ 413.43 

ಒಟ್ಟು 7500.00 














ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು. ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕಿನಲ್ಲಿ ಠೇವಣಿಸತಕ್ಕದ್ದು. ತದನಂತರ ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರುರವರು 
ಸದರಿ ಹಣವನ್ನು ಸಂಬಂಧಪಟ್ಟ ಕಸ್ಕಾರ್ಡ್‌ ಬ್ಯಾಂಕು/ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 494 ವೆಚ್ಚ-2/2011, ದಿನಾಂಕ : 23-12-2011 ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ.ಆರ್‌. 284 ಸಹಕಾರ ಇಲಾಖೆ 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ವಿಷಯ : ಕವಿ ಚಕ್ರವರ್ತಿ ರನ್ನ ಪ್ರತಿಷ್ಠಾನಕ್ಕೆ ಸದಸ್ಯರನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 910 ಕಸಧ 2010, ದಿನಾಂಕ: 22-11-2010. 
ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 368 ಕಸಧ 2011, ದಿನಾಂಕ: 26-4-2011. 
ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 774 ಕಸಧ 2011, ದಿನಾಂಕ: 19-7-2011. 
ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಕಸನಿ/ಟಸ್ಟ್‌/6/ 2010-11, ದಿನಾಂಕ: 
7-12-2011. 


= ಜು ಣ 


ಪ್ರಸ್ತಾವನೆ : 
ಓದಲಾದ (1ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ, ಇವರ ಅಧ್ಯಕ್ಷತೆಯಲ್ಲಿ ಕವಿ ಚಕ್ರವರ್ತಿ ರನ್ನ ಪ್ರತಿಷ್ಠಾನ ರಚಿಸಲಾಗಿದೆ. 
ಓದಲಾದ (2) ಮತ್ತು (3)ರ ಆದೇಶದಲ್ಲಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಹಿರೇಮಠ, ಜಂಬಗಿ ಮುಧೋಳ ತಾಲ್ಲೂಕು, ಹಾಗೂ 
ಶ್ರೀ ಬಿ.ಪಿ. ಹಿರೇಸೋಮಣ್ಣವರ್‌, ಲೇಖಕರು, ಟೀಚರ್ಸ್‌ ಕಾಲೋನಿ, ಮುಧೋಳ, ಬಾಗಲಕೋಟಿ ಜಿಲ್ಲೆ, ಇವರನ್ನು ಸದರಿ ಪ್ರತಿಷ್ಠಾನದ ಸದಸ್ಯರನ್ನಾಗಿ 
ನೇಮಿಸಲಾಗಿರುತ್ತದೆ. 
ಪ್ರತಿಷ್ಠಾನದ ಕಾರ್ಯಚಟುವಟಿಕೆಗಳನ್ನು ಸುಸೂತ್ರವಾಗಿ ಅನುಷ್ಠಾನಕ್ಕೆ ತರಲು ಅನುಭವಿ ತಜ್ಞರನ್ನು ನೇಮಿಸುವುದು ಅವಶ್ಯಕವಾಗಿದ್ದು, 
ಡಾ॥ ಬಾಳಾಸಾಹೇಬ್‌ ಲೋಕಾಪುರ, ಬಾಗಲಕೋಟೆ ಮತ್ತು ಡಾ॥ ಕಟಗಿಹಳ್ಳ ಮಠ, ಬಾಗಲಕೋಟೆ ಇವರುಗಳನ್ನು ಸದಸ್ಯರನ್ನಾಗಿ ನೇಮಿಸುವಂತೆ 
ಓದಲಾದ (4)ರ ಪತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಆಯುಕ್ತರು ಸರ್ಕಾರವನ್ನು ಕೋರಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 774 ಕಸಧ 2011, ಬೆಂಗಳೂರು, ದಿನಾಂಕ : 28-12-2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕವಿ ಚಕ್ರವರ್ತಿ ರನ್ನ ಪ್ರತಿಷ್ಠಾನಕ್ಕೆ ಡಾ। ಬಾಳಾಸಾಹೇಬ್‌ ಲೋಕಾಪುರ, 
ಬಾಗಲಕೋಟೆ ಮತ್ತು ಡಾ। ವಿಜಯಕುಮಾರ ಎಸ್‌. ಕಟಗಿಹಳ್ಳ ಮಠ, ಬಾಗಲಕೋಟೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸದಸ್ಯರನ್ನಾಗಿ 
ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ವಿ. ರಾಮಚಂದ್ರರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 285 ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೬೧ 





ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ವಿಷಯ : 2010-11ನೇ ಸಾಲಿನ ರಾಜ್ಯ ಚಲನ ಚಿತ್ರ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿಯನ್ನು ರಚಿಸುವ ಬಗ್ಗೆ. 

ಓದಲಾಗಿದೆ : ವಾರ್ತಾ ಇಲಾಖೆಯ ಏಕ ಕಡತ ಸಂಖ್ಯೆ : ವಾಇ/ಉನಿ(ಚಚಿ)/ರಾಚಚಿಪ್ರಆಸಸ/2011-12/3071. 
ಪ್ರಸ್ತಾವನೆ : 

2010-11ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡುವ ಸಲುವಾಗಿ ಸದಸ್ಯ ಕಾರ್ಯದರ್ಶಿ ಸೇರಿದಂತೆ ಒಟ್ಟು 10 
ಜನರನ್ನೊಳಗೊಂಡ ಸಮಿತಿಯನ್ನು ರಚಿಸಬೇಕಾಗಿರುವುದರಿ೦ದ, ಈ 10 ಜನರ ಸಮಿತಿಯಲ್ಲಿ ವಾರ್ತಾ ಇಲಾಖೆಯ ನಿರ್ದೇಶಕರು ಸಮಿತಿಯ ಸದಸ್ಯ 
ಕಾರ್ಯದರ್ಶಿಗಳಾಗಿರುತ್ತಾರೆ. ಉಳಿದಂತೆ 09 ಜನರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕಾಗಿರುತ್ತದೆ. ಇನ್ನುಳಿದ 08 ಜನ ಸದಸ್ಯರನ್ನು 
ನಾಮನಿರ್ದೇಶನ ಮಾಡಬೇಕಾಗಿರುತ್ತದೆ. ಆದ್ದರಿಂದ 2010-11ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿ ರಚಿಸಲು ಸಂಭವನೀಯ 
ಗಣ್ಯರ ಪಟ್ಟಿಯನ್ನು ಮೇಲೆ ಓದಲಾದ ಏಕ ಕಡತದಲ್ಲಿ ನಿರ್ದೇಶಕರು, ವಾರ್ತಾ ಇಲಾಖೆ ಇವರು ಸಲ್ಲಿಸಿ ಸಮಿತಿ ರಚಿಸಲು ಸರ್ಕಾರದ ಮಂಜೂರಾತಿ 
ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 81 ಪಿಐಎಫ್‌ 2011, ಬೆಂಗಳೂರು, ದಿನಾಂಕ : 30-12-2011. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, 2010-11ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಮಾಡಲು ಈ ಕೆಳಕಂಡ 
ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನೊಳಗೊಂಡ ಆಯ್ಕೆ ಸಲಹಾ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ರಚಿಸಿ ಆದೇಶಿಸಿದೆ. 












































ಕ್ರ ಸಂ. ಹೆಸರು ಪದನಾಮ 
1. ಡಾ| ಭಾರತಿ ವಿಷ್ಣುವರ್ಧನ್‌ ಅಧ್ವಕ್ಷರು 
2. ಶ್ರೀ ಅಶೋಕ್‌ ಕಶ್ತಪ್‌ ಸದಸ್ನರು 
3. ಶ್ರೀ ಭೂದಾಳ್‌ ಕೃಷ್ಣಮೂರ್ತಿ ಸದಸ್ತರು 
4. ಶ್ರೀ ಅನೀಫ್‌, ವಿಮರ್ಶಕರು ಸದಸ್ತರು 
5 ಶ್ರೀ ವೈ.ಆರ್‌. ಅಶ್ವಥ್‌ ಸದಸ್ತರು 
6, ಶ್ರೀ ಪಿಚ್ಚಲ್ಲಿ ಶ್ರೀನಿವಾಸ್‌ ಸದಸ್ತರು 
7. ಶ್ರೀಮತಿ ಹೇಮಾ ಚೌಧರಿ ಸದಸ್ಮರು 
8. ಶ್ರೀ ಸುನಿಲ್‌ ಪುರಾಣಿಕ್‌ ಸದಸ್ತರು 
9. ಶ್ರೀ ಈಶರ ದೈತೋಟ ಸದಸ್ತರು 
10. ನಿರ್ದೇಶಕರು, ವಾರ್ತಾ ಇಲಾಖೆ ಅಥವಾ ಅವರಿಂದ ನಾಮನಿರ್ದೆಶಿಸಲ್ಪಟ್ಟ ಜಂಟಿ ಸದಸ್ಯ ಕಾರ್ಯದರ್ಶಿಗಳು 

ನಿರ್ದೇಶಕರು/ಉಪ ನಿರ್ದೇಶಕರು (ಚಲನಚಿತ್ರ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 286 ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ವಿಷಯ : ಶಿವಮೊಗ್ಗದಲ್ಲಿ ರಂಗಾಯಣ ಘಟಕ ಸ್ಥಾಪಿಸಲು ಹಾಗೂ ಅಗತ್ಯ ಹುದ್ದೆಗಳಿಗೆ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ : ಕಸಂ.ವಾಪ್ರ 522 ಕಸಧ 2011, ದಿನಾಂಕ : 4-6-201. 
2. ಸರ್ಕಾರಿ ಆದೇಶ ಸಂಖ್ಯೆ : ಕಸಂ.ವಾಪ್ರ 522 ಕಸಧ 2011, ದಿನಾಂಕ : 5-9-2011. 

ಪ್ರಸ್ತಾವನೆ : 

ದಿನಾಂಕ : 22-3-2011ರಂದು ರಂಗಾಯಣ ರಂಗಸಮಾಜದ ಕಾರ್ಯನಿರ್ವಾಹಕ ಸಭೆಯಲ್ಲಿ ಶಿವಮೊಗ್ಗದಲ್ಲಿ ರಂಗಾಯಣ ಘಟಕ 
ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ರಂಗಾಯಣದ ಕಾರ್ಯಕ್ರಮಗಳ ರೂಪುರೇಷೆಗಳ ಕರಡನ್ನು ಸಿದ್ದಪಡಿಸಲು 
ಉಪ ಸಮಿತಿಯನ್ನು ರಚಿಸಲು ನಿರ್ಣಯಿಸಲಾಗಿರುತ್ತದೆ. ಅಂತೆಯೇ ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಕಾ.ತ. ಚಿಕ್ಕಣ್ಣ ಜ೦ಟಿ ನಿರ್ದೇಶಕರು, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಐದು ಜನ ಸದಸ್ಯರನ್ನೊಳಗೊಂಡ ಉಪಸಮಿತಿಯನ್ನು ರಚಿಸಲಾಗಿರುತ್ತದೆ. ಸದರಿ ಸಮಿತಿಯು 
ದಿನಾಂಕ : 5-7-2011 ರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುತ್ತದೆ ಈ ವರದಿಯನ್ನು ದಿನಾಂಕ : 29-9-2011 ರಂದು ಕಾರ್ಯದರ್ಶಿಗಳು, ಕನ್ನಡ 
ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ರೂಪುರೇಷಗಳ ಬಗ್ಗೆ ಚರ್ಚಿಸಲಾಗಿದ್ದು, ಸದರಿ ವರದಿಯನ್ನು 
26-10-201ರಲ್ಲಿ ಸರ್ಕಾರವು ಒಪ್ಪಿರುತ್ತದೆ. 

ದಿನಾಂಕ : 4-7-2011ರಂದು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಸಣ್ಣ ನೀರಾವರಿ ಸಚಿವರು ಹಾಗೂ ಅಧ್ಯಕ್ಷರು ರಂಗಸಮಾಜ 
ರಂಗಾಯಣ ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಧಾರವಾಡ ಹಾಗೂ ಶಿವಮೊಗ್ಗ ರಂಗಾಯಣಗಳಿಗೆ ನಿರ್ದೇಶಕರನ್ನು 
ನೇಮಿಸುವುದನ್ನು ಪರಿಶೀಲಿಸಿ ಶ್ರೀ ಹೊ.ನ. ಸತ್ಯನಾರಯಣ, ಶಿವಮೊಗ್ಗ ಇವರನ್ನು ಮೇಲೆ (2)ರಲ್ಲಿ ಓದಲಾದ ಆದೇಶದಲ್ಲಿ ಶಿವಮೊಗ್ಗ ರಂಗಾಯಣದ 
ನಿರ್ದೇಶಕರನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿದೆ. 





೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ರಂಗಾಯಣ ಘಟಕವನ್ನು ಸ್ಥಾಪಿಸಬೇಕಾಗಿದ್ದು ಇದರೊಂದಿಗೆ ಶಿವಮೊಗ್ಗ ರಂಗಾಯಣ 
ಹಾಗೂ ಧಾರವಾಡ ರಂಗಾಯಣ ಘಟಕಗಳಿಗೆ ಅಗತ್ಯ ತಾಂತ್ರಿಕ ಹಾಗೂ ಆಡಳಿತ ಸಿಬ್ಬಂದಿಯನ್ನು ಸೃಜಿಸಬೇಕಾಗಿದೆ. ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 522 ಕಸಧ 2011, ಬೆಂಗಳೂರು, ದಿನಾಂಕ : 30-12-2011. 
ಪ್ರಸ್ತಾವನೆಯಲ್ಲಿ ಹೇಳಲಾದ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಪ್ರತ್ಯೇಕ ಸ್ವಾಯತ್ತ ರಂಗಾಯಣ ಸ್ಥಾಪಿಸಲು ಕೆಳಕಂಡ 
ಷರತ್ತುಗಳೊಂದಿಗೆ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಶಿವಮೊಗ್ಗ ರಂಗಾಯಣದ ವ್ಯಾಪ್ತಿ, ಉದ್ದೇಶ ಮತ್ತು ಸ್ಟರೂಪದ ಬಗ್ಗೆ ಇದಕ್ಕಾಗಿ ನೇಮಿಸಲಾಗಿದ್ದ (ಅನುಬಂಧದಲ್ಲಿ ಹೇಳಲಾದ) ರೂಪುರೇಷೆ 
ಸಿದ್ದತಾ ಸಮಿತಿಯ ಶಿಫಾರಸ್ಸುಗಳಿಗೂ ಸರ್ಕಾರದ ಅನುಮೋದನೆ ನೀಡಲಾಗಿದೆ ಹಾಗೂ ಈ ಧಾರವಾಡ ಮತ್ತು ಶಿವಮೊಗ್ಗ ರಂಗಾಯಣಗಳು ಕೆಳಕಂಡ 
ತಾಂತ್ರಿಕ ಹಾಗೂ ಆಡಳಿತ ಸಿಬ್ಬಂದಿಯನ್ನು ಹೊಂದಿರಬೇಕು. 
1. ಶಿವಮೊಗ್ಗ ಘಟಕ 
ತಾಂತ್ರಿಕ ಸಿಬ್ಬಂದಿ :- 
1. ಕಲಾವಿದರು 12 ಜನ 
2. ತಾಂತ್ರಿಕ ಸಹಾಯಕರು (ಶಬ್ದ ಮತ್ತು ಬೆಳಕು) 2 ಜನ 
3. ವಸ್ತ ವಿಭಾಗದ ಸಹಾಯಕರು 1 ಜನ 
ಆಡಳಿತ "ಸಿಬ್ಬಂದಿ ವದ 
1, ಆಡಳಿತ ಅಧಿಕಾರಿ 1 ಹುದ್ದೆ 
(ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಅಥವಾ ಗ್ರೂಪ್‌ 'ಎ' ವೃಂದದ ಅಧಿಕಾರಿಗಳಿಂದ ಪ್ರತಿನಿಯೋಜನೆ ಮೇರೆಗೆ) 
2. ಹಿರಿಯ ಕಛೇರಿ ಸಹಾಯಕರು (ಪ್ರದ.ಸ) 1 ಹುದ್ದೆ 
3. ಕಂಪ್ಯೂಟರ್‌ ಆಪರೇಟರ್‌ 1 ಹುದ್ದೆ 
4. ಕಛೇರಿ ಕಿರಿಯ ಸಹಾಯಕರು 1 ಹುದ್ದೆ 
5. ದಲಾಯತ್‌ 2 ಜನ 
pA ಧಾರವಾಡ ಘಟಕ 
ತಾಂತ್ರಿಕ ಸಿಬ್ಬಂದಿ :- 
1. ಕಲಾವಿದರು 12 ಜನ 
2. ತಾಂತ್ರಿಕ ಸಹಾಯಕರು (ಶಬ್ದ ಮತ್ತು ಬೆಳಕು) 2 ಜನ 
3. ವಸ್ತ ವಿಭಾಗದ ಸಹಾಯಕರು 1 ಜನ 
ಆಡಳಿತ "ಸಿಬ್ಬಂದಿ ವದ 
1k ಆಡಳಿತ ಅಧಿಕಾರಿ 1 ಹುದ್ದೆ 
(ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಅಥವಾ ಗ್ರೂಪ್‌ 'ಎ' ವೃಂದದ ಅಧಿಕಾರಿಗಳಿಂದ ಪ್ರತಿನಿಯೋಜನೆ ಮೇರೆಗೆ) 
ಹಿರಿಯ ಕಛೇರಿ ಸಹಾಯಕರು (ಪ್ರ.ದ.ಸ) 1 ಹುದ್ದೆ 
ಕಂಪ್ಯೂಟರ್‌ ಆಪರೇಟರ್‌ 1 ಹುದ್ದೆ 
ಕಛೇರಿ ಕಿರಿಯ ಸಹಾಯಕರು 1 ಹುದ್ದೆ 
ದಲಾಯತ್‌ 2 ಜನ 
ರಂಗಾಯಣವು ಸರ್ಕಾರಿ ಕಛೇರಿಯಂತೆ ಕಾರ್ಯನಿರ್ವಹಿಸದೆ ಸ್ವಾಯತ್ತ ಸಂಸ್ಥೆ ರೂಪದಲ್ಲಿ ಕಾರ್ಯನಿರ್ವಹಿಸಬೇಕು 
ಆ. ರೂಪುರೇಷೆ ಸಿದ್ದತಾ ಸಮಿತಿಯ ಶಿಫಾರಸ್ಸಿನಂತೆ ಈ ಮೇಲ್ಕಂಡ ತಾಂತ್ರಿಕ ಹಾಗೂ ಆಡಳಿತ ಸಿಬ್ಬಂದಿಯ ಪೈಕಿ ಆಡಳಿತಾಧಿಕಾರಿ 
ಹುದ್ದೆಯನ್ನು ಇಲಾಖೆಯಿಂದ ನಿಯೋಜನೆ ಮೇರೆಗೆ ನೇಮಕಾತಿ ಮಾಡಲು ಹಾಗೂ ಇತರೆ ಹುದ್ದೆಗಳನ್ನು ಸಂಸ್ಥೆಯೇ (ಅಡ್ಜಾಕ್‌ ಆಧಾರದ ಮೇಲೆ) 
ಹೊರಗುತ್ತಿಗೆ ಮೇಲೆ ನೇಮಿಸಿಕೊಳ್ಳಬೇಕು. 
ಘಟಕಗಳಲ್ಲಿ ನೇಮಕವಾದ ಆಡಳಿತಾಧಿಕಾರಿ ಹುದ್ದೆಯನ್ನು ಹೊರತುಪಡಿಸಿ ಯಾವುದೇ ಹುದ್ದೆಗಳ ನೇಮಕಾತಿ ಸರ್ಕಾರಿ ಹುದ್ದೆಗಳಾಗಿರದೇ 
ಅನುದಾನಿತ ಸಂಸ್ಥೆಯ ಹುದ್ದೆಗಳಾಗಿ ಪರಿಗಣಿಸಲಾಗುತ್ತದೆ. 
ಶಿವಮೊಗ್ಗ ಹಾಗೂ ಧಾರವಾಡ ರಂಗಾಯಣಗಳು ಈಗಾಗಲೇ ಅಸ್ತಿತ್ವದಲ್ಲಿರುವ ರಂಗಸಮಾಜದಡಿ ಕಾರ್ಯಾನುಷ್ಠಗೊಳಿಸಬೇಕು. ದಿನಾಂಕ : 
4-7-2011 ರಂದು ರಂಗಸಮಾಜದ ಅಧ್ಯಕ್ಷರೂ ಆದ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ, ಸಣ್ಣ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಕೈಗೊಂಡ ತೀರ್ಮಾನದಂತೆ ಮೈಸೂರು ರಂಗಾಯಣ ಮಾದರಿಯಲ್ಲಿಯೇ ಶಿವಮೊಗ್ಗ ಹಾಗೂ ಧಾರವಾಡ ರಂಗಾಯಣಗಳನ್ನು ಸಧೃಡವಾಗಿ 
ಕಟ್ಟಬೇಕಾಗಿರುವುದರಿ೦ದ ಕಳೆದ 23 ವರ್ಷಗಳಿಂದ ಮೈಸೂರಿನ ರಂಗಾಯಣದಲ್ಲಿ ಕಲಾವಿದರಾಗಿ ಅನುಭವ ಪಡೆದ 18 ಜನ ಕಲಾವಿದರಿದ್ದು, ಇವರ 
ಅನುಭವದ ಸದುಪಯೋಗವನ್ನು ಶಿವಮೊಗ್ಗ ಹಾಗೂ ಧಾರವಾಡಕ್ಕೆ ಪಡೆಯುವುದು ಅತ್ಯವಶ್ಯವಾಗಿರುವ ಹಿನ್ನೆಲೆಯಲ್ಲಿ ತಲಾ 6 ಜನ ಕಲಾವಿದರಂತೆ 3 
ರಂಗಾಯಣಗಳಿಗೆ ವರ್ಗಾವಣೆ ಮಾಡುವುದು. ಮೈಸೂರು ರಂಗಾಯಣದ ರೆಪರ್ಟರಿ ಕಾರ್ಯಕ್ರಮಗಳಿಗೆ ಚ್ಯುತಿ ಬಾರದಂತೆ ಚಟುವಟಿಕೆಗಳು 
ಮುಂದುವರೆಯಲು ಅಗತ್ಯವಾದ ಕಲಾವಿದರ ಸೇವೆಯನ್ನು ಖಾಸಗಿಯಾಗಿ ಪಡೆದುಕೊಳ್ಳುವುದು. ಈ ಘಟಕಗಳ ಕಾರ್ಯಚಟುವಟಿಕೆಗಳ 
ಮೇಲ್ವಿಚಾರಣೆಗಾಗಿ ಈ ರಂಗಾಯಣಗಳಿಗೆ ಕೆಳಕಂಡ ಪ್ರತ್ಯೇಕವಾದ ಕಾರ್ಯನಿರ್ವಾಹಕ ಸಮಿತಿಗಳನ್ನು ರಚಿಸಲಾಗಿದೆ. 


@ mp wn 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೬೩ 





ಕಾರ್ಯನಿರ್ವಾಹಕ ಸಮಿತಿ 











ಕ 

ವ: ಹುದೆಗಳು ಸಂಖೆ ಪದನಾಮ 

ಸಂ. ಹ ರಿ 

1. ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಜಂಟಿ ನಿರ್ದೇಶಕರ ಹುದ್ದೆಗೆ ಕಡಿಮೆ ಇಲ್ಲದ 1 ಅಧ್ಯಕ್ಷರು 
ಅಧಿಕಾರಿ 

2. ರಂಗಸಮಾಜ ಸದಸ್ಸರು | ದ 





3. | ಅಧ್ವಕ್ಷರು. ಕರ್ನಾಟಕ ನಾಟಕ ಅಕಾಡೆಮಿ I 





2 [a |24 
೩ನ. 

em bo [aL 
61616 


4. ನಿರ್ದೇಶಕರು, ಮೈಸೂರು ಮತ್ತು ಧಾರವಾಡ/ಶಿವಮೊಗ್ಗ, ರಂಗಾಯಣ ಶಿವಮೊಗ್ಗ ರಂಗಾಯಣದ 2 
ಸಂದರ್ಭದಲ್ಲಿ ಮೈಸೂರು ಮತ್ತು ಧಾರವಾಡ ರಂಗಾಯಣ ನಿರ್ದೇಶಕರು, ಧಾರವಾಡ 
ರಂಗಾಯಣದ ಸಂದರ್ಭದಲ್ಲಿ ಮೈಸೂರು ಮತ್ತು ಶಿವಮೊಗ್ಗ ರಂಗಾಯಣ ನಿರ್ದೇಶಕರು 




















SY ರಂಗಸಮಾಜವು ಕೋ-ಆಕ್‌ ಮಾಡುವ ಆ ಪ್ರದೇಶದ ರಂಗಭೂಮಿಯ ಪರಿಣಿತರು I ಸದಸ್ಥರು 
6. | ನಿರ್ದೇಶಕರು, ಶಿವಮೊಗ್ಗ /ಧಾರವಾಡ ರಂಗಾಯಣ (ಆಯಾ ರಂಗಾಯಣಗಳಿಗೆ ಸಂಬಂಧಿಸಿದಂತೆ) 2 ಸದಸ್ಯ 
ಕಾರ್ಯದರ್ಶಿಗಳು 








ಶಿವಮೊಗ್ಗ ಮತ್ತು ಧಾರವಾಡ ರಂಗಾಯಣಗಳು ದೈನಂದಿನ ಹಾಗೂ ವಾರ್ಷಿಕ ಕಾರ್ಯ ಚಟುವಟಿಕೆಗಳಿಗೆ ಅನುಬಂಧದಲ್ಲಿ 
ಗೊತ್ತುಪಡಿಸಿರುವ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳಬೇಕು. 

ಈ ಉದ್ದೇಶಕ್ಕೆ ತಗಲುವ ವೆಚ್ಚವನ್ನು 2011-12ನೇ ಸಾಲಿನ ಲೆಕ್ಕ ಶೀರ್ಷಿಕೆ ಸಂಖ್ಯೆ : 2205-00-102-0-77-101 (ಯೋಜನೆ) ಅಡಿಯಲ್ಲಿ 
ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 1031 ವೆಚ್ಚ-7/201, ದಿನಾಂಕ : 17-12-2011 ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ವಿ. ರಾಮಚಂದ್ರರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 287 ಕನ್ನಡ ಮತ್ತು ಸಂಸ್ಕೃಶಿ ಹಾಗೂ ವಾರ್ತಾ ಇಲಾಖೆ 
(ಸಂಸ್ಕೃತಿ). 
ವಸತಿ ಸಚಿವಾಲಯ 
ವಿಷಯ : ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 

ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಇ 42 ಹೆಚ್‌ಎಎಂ 1999, ದಿನಾಂಕ: 10-5-2000. 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್‌ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕ೦ಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 99 ಹೆಚ್‌ಎಎಸ್‌ 2011, ಬೆಂಗಳೂರು, ದಿನಾಂಕ : 4ನೇ ಜನವರಿ 2012. 

ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
































ಕ. ಸಂ. ಅಭ್ಯರ್ಥಿಯ ಹೆಸರು ವರ್ಗ 
1. ಶ್ರೀ ಮಂಜುನಾಥ ಬಿನ್‌ ಮಲ್ಲಪ್ಪ, ಗಾಂಧಿ ಸರ್ಕಲ್‌, ಹೊಸದುರ್ಗ ಟೌನ್‌ ಸಾಮಾನ್ಯ 
2. ಶ್ರೀಮತಿ ವೇದಾವತಿ ಕೋಂ. ಗುರುಸಿದ್ದಪ್ಪ ಬಿ.ವಿ.ಎನ್‌. ಬಡಾವಣೆ ಹೊಸದುರ್ಗ ಟೌನ್‌ ಎಸ್‌.ಸಿ. (ಮಹಿಳೆ) 
3, ಶ್ರೀ ಅಂಜಿನಪ್ಪ ಬಿನ್‌ ಹನುಮಂತಪ್ಪ, ಕೋಟೆ ಬೀದಿ, ಹೊಸದುರ್ಗ ಟೌನ್‌ ಹಿಂದುಳಿದ ವರ್ಗ 
4. ಶ್ರೀ ಸೈಯದ್‌ ಮುನೀರ್‌ ಬಿನ್‌ ಸೈಯದ್‌ ಅಹಮದ್‌, ಮಸೀದಿ ಹತ್ತಿರ, ಹೊಸದುರ್ಗ ಟೌನ್‌ ಅಲ್ಪಸಂಖ್ಯಾತ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಂಕರಪ್ಪ 
ಪೀಠಾಧಿಕಾರಿ-2, 


ಪಿ.ಆರ್‌. 288 ವಸತಿ ಇಲಾಖೆ. 


೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ವಸತಿ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆ ಹೊಳೆನರಸೀಪುರ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಳ 42 ಹೆಚ್‌ಎಎ೦ 1999, ದಿನಾಂಕ: 10-5-2000. 
ಪ್ರಸ್ತಾವನೆ : 
ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್‌ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಹಾಸನ ಜಿಲ್ಲೆ ಹೊಳೆನರಸೀಪುರ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕ೦ಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ವಇ 86 ಹೆಚ್‌ಎಎಸ್‌ 2011, ಬೆ೦ಗಳೂರು, ದಿನಾಂಕ : 7ನೇ ಜನವರಿ 2012. 
ಹಾಸನ ಜಿಲ್ಲೆ ಹೊಳೆನರಸೀಪುರ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 
































ಕ್ರ 
ಸಃ ಅಭ್ಯರ್ಥಿಯ ಹೆಸರು ವರ್ಗ 
1 | ಶ್ರೀ ಎಂ.ಎನ್‌. ಮೈಲಾರಯ್ಯ ಬಿನ್‌ ಲೇ॥ ಎಂ. ನಿಂಗಪ್ಪ, ಮಾರಗೌಡನಹಳ್ಳಿ, ಹೊಳೆನರಸೀಪುರ ತಾಲ್ಲೂಕು, ಹಾಸನ | ಹಿಂದುಳಿದ ವರ್ಗ 
ಜಿಲ್ಲ 
2. (ಶ್ರೀ ಗಣೇಶ ಬಿನ್‌ ಅಯ್ಕಣ್ಣಗೌಡ, ಬಿಟ್ಟಗೌಡನಹಳ್ಳಿ, ಮಾವನೂರು ಅಂಚೆ, ಹಳೆಕೋಟೆ ಹೋಬಳಿ, ಸಾಮಾನ್ಯ 
ಹೊಳೆನರಸೀಪುರ ತಾಲ್ತೂಕು, ಹಾಸನ ಜಿಲ್ಲೆ 
3. | ಶ್ರೀ ದಿವಾಕರ ಬಿನ್‌ ಲೇ॥ ರಂಗಯ್ಯ, ಡಾ। ಅಂಬೇಡ್ಕರ್‌ ನಗರ, ಕೇರಲಾಪುರ ರಸ್ತೆ, ಹೊಳೆನರಸೀಪುರ ತಾಲ್ಲೂಕು, ಎಸ್‌.ಸಿ 
ಹಾಸನ ಜಿಲ್ಲೆ 
4. | ಶ್ರೀಮತಿ ಪರಂಬಿ ಕೋಂ ರಶೀದ್‌, ನರಸಿಂಹನಾಯಕ ನಗರ, ಹೌಸಿಂಗ್‌ ಬೋರ್ಡ್‌, ಹೊಳೆನರಸೀಪುರ, ಹಾಸನ ಅಲ್ಪಸಂಖ್ಯಾತ 
ಜಿಲ್ಲೆ (ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಂಕರಪ್ಪ 
ಪೀಠಾಧಿಕಾರಿ-2, 
ಪಿ.ಆರ್‌. 289 ವಸತಿ ಇಲಾಖೆ. 
ವಸತಿ ಸಚಿವಾಲಯ 
ವಿಷಯ : ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 


ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ವಳ 42 ಹೆಚ್‌ಎಎ೦ 1999, ದಿನಾಂಕ: 10-5-2000. 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್‌ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ 
ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 94 ಹೆಚ್‌ಎಎಸ್‌ 2011, ಬೆ೦ಗಳೂರು, ದಿನಾಂಕ : 7ನೇ ಜನವರಿ 2012. 

ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿ೦ದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 





























ಕ್ತ ಸಂ. ಹೆಸರು ಮತ್ತು ವಿಳಾಸ ವರ್ಗ 
1. ಶ್ರೀಮತಿ ಲೀಲಾವತಿ ಕೋ೦ ಸೋಮಶೇಖರ, ಕೆ.ಹೆಚ್‌.ಬಿ. ಕಾಲೋನಿ, ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆ ಸಾಮಾನ್ಯ 
ಮಹಿಳೆ 
2 ಶ್ರೀ ರಾಜೀಖ್‌ ಪಾಷ ಬಿನ್‌ ಎಂ.ಆರ್‌. ಜಬ್ಬಾರ್‌, ಮಸೀದಿ ಬೀದಿ, ಮೈಸೂರು ಜಿಲ್ಲೆ ಅಲಸಂಖ್ಯಾತ 
3. ಶ್ರೀ ಬಿ.ಎಲ್‌. ಪುಟ್ಟಸ್ತಾಮಿ ಬಿನ್‌ ಲಕ್ತಯ್ತ, ಟಿ.ಎ.ಪಿ.ಸಿ.ಎಂ. ರಸ್ತೆ ಮೈಸೂರು ಜಿಲ್ಲೆ ಎಸ್‌.ಸಿ. 
4. ಶ್ರೀ ಎಂ.ಟಿ. ಹನುಮಂತ ಬಿನ್‌ ತಿಮ್ಮಯ್ಯ, ಟ್ಯಾಂಕ್‌ ಬಡಾವಣೆ, ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆ ಹಿಂದುಳಿದ 
ವರ್ಗ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಂಕರಪ್ಪ 
ಪೀಠಾಧಿಕಾರಿ-2, 


ಪಿ.ಆರ್‌. 290 ವಸತಿ ಇಲಾಖೆ. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೬೫ 





FOREST, ECOLOGY AND ENVIRONMENT SECRETARIAT 


Sub: Diversion of 6.00 ha. in Sy. No. 26 of Melinakanive and Sy. No. 45 of Kelaginakanive in Krishnarajapura RF, 
Molakalmuru Range of Chitradurga Division for laying of 400/220 KV double circuit transmission line from 
Bellary Thermal Power Station (BTPS) to Hiriyur (Beerenahalli) in favour of the Executive Engineer (Elect), 
Major Works Division, KPTCL, Chitradurga. 
Read: 1. Letter No. A5(4) GFL.CR.28/08-09, dated 18-11-2010 of Principal Chief Conservator of Forests, 
Bangalore. 
2. State Government Letter No. FEE 123 FGL 2010, dated : 13-1-2011. 
3. Letter No. 4-KRC763/2011-BAN/9079, dated 11" May 2011 of Government of India, Ministry of 
Environment and Forests, Regional Office, (South Zone), Bangalore. 
4. Leiter No. A5(4) GFL.CR.28/08-09,dated 18-11-2011 of Principal Chief Conservator of Forests, Bangalore. 
State Government Letter No. FEE 123 FGL 2010, dated : 19-12-2011. 
6. Letter No. 4-KRC763/2011-BAN/350 dated : 29" December 2011 of Government of India, Ministry of 
Environment and Forests, Regional Office (South Zone), Bangalore. 


ಛಾ 


Preamble : 

Principal Chief Conservator of Forests, Bangalore vide his letter dated : 18-11-2010 read at (1) above had submitted a 
proposal for diversion of 6.00 ha. of Forest land for laying of 400/220 KV double circuit transmission line from Bellary Thermal Power 
Station (BTPS) to Hiriyur (Beerenahalli), Chitradurga District in favour of the Executive Engineer (Elect), Major Works Division, 
KPTCL, Chitradurga subject to certain conditions. 

Accordingly, the proposal was recommended to Government of India, vide State Government letter dated : 13-1-2011 read 
at (2) above. 

The Government of India, Ministry of Environment and Forests, Regional Office, South Zone, Bangalore vide letter dated 
11" May 2011 read at (3) above conveyed its in-principle approval (Stage-l) for diversion of 6.00 ha. of forest land subject to 
fulfillment of certain conditions and the same was communicated to the Principal Chief Conservator of Forests, Bangalore for 
compliance. 

Principal Chief Conservator of Forests, Bangalore vide his letter dated 18-11-2011 furnished the compliance reports read at 
(4) above and the same has been sent to Government of India vide State Government letter dated : 19-12-2011 read at (5) above. 

Government of India Ministry of Environment and Forests, Regional Office Sourth Zone, Bangalore vide their letter dated : 
29-12-2011 read at (6) above has conveyed its final approval (Stage-ll) under Section 2 of Forest (Conservation) Act, for diversion 
of 6.00 ha. of Forest land for laying of 400/220 KV double circuit transmission line from Bellary Thermal Power Station (BTPS) to 
Hiriyur (Beerenahalli), Chitradurga District in favour of the Executive Engineer (Elect), Major Works Division, KPTCL, Chitradurga 
Subject to certain conditions. 

The proposal has been examined in detail and hence the order. 

GOVERNMENT ORDER NO. FEE 123 FGL 2010, BANGALORE, DATED 3-1-2012. 

In the circumstances explained in the preamble above, Government is pleased to accord approval under section (2) of 
Forest (Conservation) Act 1980 for diversion of 6.00 ha. of forest land for laying of 400/220 KV double circuit transmission line from 
Bellary Thermal Power Station (BTPS) to Hiriyur (Beerenahalli) Chitradurga District in favour of the Executive Engineer (Elect), 
Major Works Division, KPTCL, Chitradurga subject to the following conditions : 

1. The legal status of forest land shall remain unchanged. 

2. Demarcation of the proposed forest area shall be carried out by erecting cement concrete pillars duly numbered at an 

interval of 20 mts. At the cost of user agency. 

3. The compensatory afforestation shall be raised over 6.00 ha. identified non-forest land in Sy. No. 15 of Rangapura 
Village, Hiriyur taluk Chitradurga District at the cost of user agency. The State Government shall obtain prior permission 
of Central Government for change of location and schedule of compensatory afforestation, if any. 

4. Non forest land for compensatory afforestation shall be notified by the State Government as P.F/R.F. and Nodal Officer 
(FCA) shall report the compliance within 6 months. 

5. The additional amount of the Net Present Value (NPV) of the diverted forest land if any becoming due after revision of 
the same by the Hon'ble Supreme Court of India in future, shall be charged by the Government from the user agency 
and the same shall be transferred to either in SB A/c No. SB01025213-CAF Karnataka, Corporation Bank, CGO 
Complex, Lodhi Road, New Delhi-110003 (RTGS/IFSC No. CORP0000371) or in SB A/c No. 344902010105 421- 
KARNATAKA CAMPA, Union Bank of India, Sundar Nagar, New Delhi-110003 (RTGS/IFSC No. UBINO534498). 

6. Only minimum number of trees shall be cut based on actual requirement for laying the transmission line. 

7. The total forest area utilized for the project shall not exceed 6.00 ha. In case the land is not taken over by the user 
agency or the same is not used for the stipulated purpose within a period of two years, then the area shall be taken 
back by the Forest Department. 

8. Thelease tenure is 20 (Twenty) years. 


೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





9. The 1೩೧೮ shall be utilized only for the purpose for which it is released. 

10. The user agency has to pay the lease rent as fixed by the Government at the time of sanction and any subsequent 
orders in this regard. 

11. Incase the forest land is not used for the stipulated purpose or when it is no longer needed for the stipulated purpose, 
the area should automatically revert to the Karnataka Forest Department. 

12. The User Agency should not sub-lease, mortgage and hypothecate the forest area. 

13. The User Agency shall pay the extraction and transportation charges of trees as estimated by the Deputy Conservators 
of Forests from the proposed forest land. 

16. The User Agency shall pay the cost of raising compensatory afforestation over an extent of 6.00 ha. of non-forest land 
at the rate prevailing at the time of sanction (at present it is Rs. 1,05,000-00 per ha.). 

17. The User Agency shall pay the Net Present Value as per Orders dated 28-3-2008 and 9-5-2008 of the Hon'ble 
Supreme Court of India. 

18. The Karnataka Forest Act, 1963 and Rules, 1969 will be applicable for any violation. 

19. The User Agency shall abide by all the conditions imposed upon by the Government of India, the Government of 
Karnataka and the Principal Chief Conservator of Forest (HOFF). 

20. Any other conditions that the Additional Principal Chief Conservator of Forests (Central) Regional office, Bangalore may 
impose from time to time for protection, improvement of flora and fauna in the forest area and public convenience, shall 
also be applicable. 

By Order and in the name of the Governor of Karnataka, 
G.H. ANASUYAMMA 
Under Secretary to Government, 
P.R.291 Forest, Ecology and Environment Department. 


FOREST, ECOLOGY AND ENVIRONMENT SECRETARIAT 
Sub : Diversion of 8.34 ha. in Metriki RF, Sandur Taluk of Bellary division for laying of 400/220 KV double 
circuit transmission line from Bellary Thermal Power Station (BTPS) at Kudtini to Hiriyur (at 
Beerenahalli) in favour of the Executive Engineer (Elec), M. W. Division, Karnataka Power Transmission 
Corporation Limited, Chitradurga. 
Read: 1. Letter No. A5 (4) GFL.Cr.37/08-09, dated 18-10-2010 of Principal Chief Conservator of Forests, 
Bangalore. 
2. State Government letter No. FEE 126 FGL 2010, dated 13-01-2011. 
3. Letter No. 4-6೧0 764/2011-BAN/9079, dated 11" May 2011 of Government of India, Ministry of 
Environment and Forests, Regional Office, (South Zone), Bangalore. 
4. Letter No. A5(4)GFL.CR.37/08-09, dated 18-11-2011 of Principal Chief Conservator of Forests, 
Bangalore. 
5. State Government letter No. FEE 126 FGL 2010, dated 19-12-2011 
6. Letter No. 4-KRC 764/2011-BAN/351, dated 29" December 2011 of Government of India, Ministry 
of Environment and Forests, Regional Office (South Zone), Bangalore. 
Preamble: 

Principal Chief Conservator of Forests, Bangalore vide his letter dated 18-10-2010 read at (1) above had submitted a 
proposal for diversion of 8.34 ha. forest land for laying of 400/220 KV double circuit transmission line from Bellary Thermal Power 
Station (BTPS) at Kudutini to Hiriyur (at Beerenahalli), Chitradurga district in favour of the Executive Engineer (Elect), Major works, 
division, KPTCL, Chitradurga subject to certain conditions. 

Accordingly, the proposal was recommended to Government of India, vide State Government letter dated 13-01-2011 
read at (2) above. 

The Government of India, Ministry of Environment and Forests, Regional Office, South Zone, Bangalore vide their letter 
dated 11" May 2011 read at (3) above conveyed its in-principle approval (Stage-l) for diversion of 8.34 ha. of forest land subject to 
fulfillment of certain conditions and the same was communicated to the Principal Chief Conservator of Forests, Bangalore for 
compliance. 

Principal Chief Conservator of Forests, Bangalore vide his letter dated 18-11-2011 furnished the compliance report read 
at (4) above and the same has been sent to Government of India vide State Government letter dated 19-12-2011 read at (5) above. 

Government of India Ministry of Environment and Forests, Regional Office, South Zone, Bangalore vide their letter dated 
29-12-2011 read at (6) above has conveyed its final approval (Stage-ll) under section 2 of Forest (Conservation) act, 1980 for 
diversion of 8.34 ha. Forest land for laying of 400/220 KV double circuit transmission line from Bellary Thermal Power Station 
(BTPS) at Kudutini to Hiriyur (at Beerenahalli) Chitradurga district in favour of the Executive Engineer (Elect.), Major Works Division, 
KPTCL, Chitradurga subject to certain conditions. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೬೭ 





The proposal has been examined in detail and hence the order 


Government Order No. FEE 126 FGL 2010, Bangalore, dated 03-01-2012 


In the circumstances explained in the preamble above, Government is pleased to accord approval under section (2) of 


Forest (Conservation) Act 1980 for diversion of 8.34 ha. Forest land for laying of 400/220 KV double circuit transmission line from 


Bellary Thermal Power Station (BTPS) at Kudutini to Hiriyur (at Beerenahalli), Chitradurga District in favour of the Executive 


Engineer (Elect), Major Works Division, KPTCL, Chitradurga subject to the following conditions: 


1. 
2. 


10. 
11. 
12. 
13. 


14. 
15. 


16. 


17. 


18. 
19. 


20. 


೧.೧. 292 


The legal status of Forest land shall remain unchanged 
Demarcation of the proposed Forest area shall be carried out by erecting cement concrete pillars duly numbered at an 
interval of 20 mts. at the cost of user agency. 
The compensatory afforestation shall be raised over 8.34 ha. identified non-forest land in Sy. No. 15 of Rangapura 
village, Hiriyur Taluk Chitradurga District at the cost of user agency. The State Government shall obtain prior 
permission of Central Government for change of location and schedule of compensatory afforestation, if any. 
Non forest land for compensatory afforestation shall be notified by the State Government as P.F/R.F. and Nodal 
officer (FCA) shall report the compliance within 6 months. 
The additional amount of the Net Present Value (NPV) of the diverted forest land if any becoming due after revision of 
the same by the Hon'ble Supreme Court of India in future, shall be charged by the Government from the user agency 
and the same shall be transferred to either in SB A/c No. SB01025213-CAF Karnataka, Corporation Bank, CGO 
Complex, Lodhi Road, New Delhi-110003 (RTGS/IFSC No. ೦೦೧೧0೦೦೦371) or in SB A/c NO. 344902010105 421- 
KARNATAKA CAMPA, Union Bank of India, Sundar Nagar, New Delhi-110003 (RTGS/;IFSC No. 8110534498). 
The proposal for renewal of forest land pertaining to 39.60 ha. diverted in favour of M/s. KPTCL for laying of 110 KV 
transmission line from Sagar to Sorab in Shimoga district shall be submitted with in a period of 3 months. 
Pending dues towards NPV, extraction charges, arising of dwarf trees etc., in respect of other KPTCL Projects as 
mentioned vide PCCF letter No. A5(4)GFL.CR. 37/2008-09 dated 18-11-2011 shall be paid by the user agency and 
compliance shall be reported to Government of India. Ministry of Environment and Forest, Regional Office (South 
Zone), Bangalore within one month period. 
Only minimum number of trees shall be cut based on actual requirement for laying the transmission line. 
The total forest area utilized for the project shall not exceed 8.34 ha. In case the land is not taken over by the user 
agency or the same is not used for the stipulated purpose within a period of two years, then the area shall be taken 
back by the Forest Department. 
The lease tenure is 20 (Twenty) years 
The land shall be utilized only for the purpose for which it is released 
The user agency has to pay the lease rent as fixed by the Government at the time of sanction and any subsequent 
orders in this regard. 
In case the forest land is not used for the stipulated purpose or when it is no linger needed for the stipulated purpose, 
the area should automatically revert to the Karnataka Forest Department. 
The User Agency should not sub-lease, mortgage and hypothecate the forest area 
The User Agency shall pay the extraction and transportation charges of trees as estimated by the Deputy 
Conservators of Forests from the proposed forest land. 
The User Agency shall pay the cost of raising compensatory afforestation over an extent of 8.340 ha.of non-forest 
land at the rate prevailing at the time of sanction (at present it is Rs. 1,05,000-00 per ha.) 
The User Agency shall pay the Net Present Value as per Orders dated 28-3-2008 and 9-5-2008 of the Hon'ble 
Supreme Court of India. 
The Karnataka Forest Act, 1963 and Rules, 1969 will be applicable for any violation 
The User Agency shall abide by all the conditions imposed upon by the Government of India, the Government of 
Karnataka and the Principal Chief Conservator of Forests( HOFF). 
Any other conditions that the Additional Principal Chief Conservator of Forests (Central) Regional Office, Bangalore 
may impose from time to time for protection, improvement of flora and fauna in the forest area and public 
convenience, shall also be applicable. 
By Order and in the name of the Governor of Karnataka 
G. H. Anasuyamma 
Under Secretary to Government 
Forest, Ecology and Environment Department 


೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ವನ್ಯಜೀವಿ (ಸಂರಕ್ಷಣಾ) ಕಾಯ್ದೆ, 1972 ರ ಕಲಂ 38% ರನ್ವಯ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹುಲಿ 
ಸಂರಕ್ಷಣಾ ಪ್ರತಿಷ್ಠಾನವನ್ನು ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ: 1) ಪರಿಸರ ಮತ್ತು ಅರಣ್ಯ ಸಜೆವಾಲಯ, ಭಾರತ ಸರ್ಕಾರ ಇವರ ದಿನಾಂಕ 22-06-2007ರ ಅಧಿಸೂಚನೆ. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಫ್‌ ಇಇ 133 ಎಫ್‌ಡಬ್ಲ್ಯುಎಲ್‌ 2008, ದಿನಾಂಕ 24-01-2011. 
3) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಇವರ ಪತ್ರ ಸಂಖ್ಯೆ ಬಿ2/ವಜೀ/ಸಿಆರ್‌-2001-12, 
ದಿನಾಂಕ 15-10-2011. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾ೦ಕ 22-06-2007 ರ ಅಧಿಸೂಚನೆಯಲ್ಲಿ ಕೇಂದ್ರ ಸರ್ಕಾರವು ವನ್ಯಜೀವಿ (ಸಂರಕ್ಷಣಾ) ಕಾಯ್ದೆ, 1972 ರ 
ಕಲಂ 38ರ ಪ್ರಕಾರ ರಾಜ್ಯದಲ್ಲಿ ಹುಲಿ ಸಂರಕ್ಷಣಾ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಹೊರಡಿಸಿರುತ್ತದೆ. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ 24-01-2011ರ ಅಧಿಸೂಚನೆಯಲ್ಲಿ ರಾಜ್ಯ ಸರ್ಕಾರವು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ 
ವನ್ಯಧಾಮವನ್ನು ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಣಾ ಪ್ರದೇಶವೆಂದು ಘೋಷಿಸಿರುತ್ತದೆ. 
ಮೇಲೆ (3)ರಲ್ಲಿ ಓದಲಾದ ದಿನಾಂಕ 15-10-2011ರ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಇವರು ಬಂಡೀಪುರ 
ಮತ್ತು ನಾಗರಹೊಳೆ ಹುಲಿ ಸಂರಕ್ಷಣೆ, ಭದ್ರಾ ವನ್ಯಜೀವಿ ಸಂರಕ್ಷಣೆ ಮತ್ತು ದಾಂಡೇಲಿ-ಅಣಶಿ ಹುಲಿ ಸಂರಕ್ಷಣೆಗಳಿಗೆ ಸಂಬಂಧಪಟ್ಟಂತೆ ಹುಲಿ 
ಸಂರಕ್ಷಣಾ ಪ್ರತಿಷ್ಠಾನಗಳನ್ನು ಸ್ಥಾಪಿಸಿದಂತೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಣೆಗೂ ಪ್ರತಿಷ್ಠಾನವನ್ನು ವನ್ಯಜೀವಿ (ಸಂರಕ್ಷಣಾ) 
ಕಾಯ್ದೆ, 1972ರ ಕಲಂ 38x ರನ್ವಯ ಈ ಕೆಳಕಂಡ ಸದಸ್ಯರುಗಳನ್ನು ಒಳಗೊಂಡಂತೆ ಸ್ಥಾಪಿಸಲು ಹಾಗೂ ಅರಣ್ಯ ಮತ್ತು ಪರಿಸರ ಸಚಿವಾಲಯ, 
ನವದೆಹಲಿ ಇವರ ದಿನಾಂಕ 22-06-2007ರ ಅಧಿಸೂಚನೆಯನ್ವಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಹುಲಿ ಸಂರಕ್ಷಣೆ, ಚಾಮರಾಜನಗರ ಇವರ 
ಹೆಸರಿನಲ್ಲಿ ಚಾಮರಾಜನಗರದಲ್ಲಿರುವ ರಾಷ್ಟೀಕೃತ ಬ್ಯಾಂಕೊಂದರಲ್ಲಿ ಉಳಿತಾಯ ಖಾತೆ ತೆರೆದು, ಖಾತೆ ಚಲಾವಣೆ ಮಾಡಲು ಸರ್ಕಾರದ ಆದೇಶ 
ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಯಿತು. ಆದ್ದರಿ೦ದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 104 ಎಫ್‌ಡಬ್ಲ್ಯೂಎಲ್‌ 2007 ಬೆಂಗಳೂರು, ದಿನಾಂಕ : 05-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವನ್ಯಜೀವಿ (ಸಂರಕ್ಷಣಾ) ಕಾಯ್ದೆ, 1972ರ ಕಲಂ 38x ರನ್ವಯ ಈ ಕೆಳಕಂಡ 
ಸದಸ್ಯರುಗಳನ್ನು ಒಳಗೊಂಡಂತೆ ಬಿಳಿಗಿರಿ ರಂಗನಾಥಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಣಾ ಪ್ರತಿಷ್ಠಾನವನ್ನು ಸ್ಥಾಪಿಸಲು ಹಾಗೂ ಅರಣ್ಯ ಮತ್ತು 
ಪರಿಸರ ಸಚಿವಾಲಯ, ನವದೆಹಲಿ ಇವರ ದಿನಾಂಕ 22-06-2007ರ ಮಾರ್ಗಸೂಚಿಗಳನ್ನ್ವಯ ಅರಣ್ಯ ಸಂರಕ್ಷಣಾಧಿಕಾರಿ/ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಹುಲಿ ಸಂರಕ್ಷಣೆ, ಚಾಮರಾಜನಗರ ಇವರ ಹೆಸರಿನಲ್ಲಿ ಚಾಮರಾಜನಗರದಲ್ಲಿರುವ ರಾಷ್ಟೀಕೃತ ಬ್ಯಾಂಕೊಂದರಲ್ಲಿ ಉಳಿತಾಯ ಖಾತೆ 
ತೆರೆದು, ಖಾತೆ ಚಲಾವಣೆ ಮಾಡಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 



































ಮುಖ ಅರಣ ಸಂರಕಣಾಧಿಕಾರಿ/ಅರಣ ಸಂರಕ್ಷಣಾಧಿಕಾರಿ, ಚಾಮರಾಜನಗರ ವೃತ್ತ ಚಾಮರಾಜನಗರ ಅಧ್ವಕರು 
2 ಅರಣ್ಯ ಸಂರಕ್ಷಣಾಧಿಕಾರಿ/ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸದಸ್ಯ 
(BRT Tiger Reserve, Chamrajanagar) ಕಾರ್ಯದರ್ಶಿ 
3 | ಅಧ್ವಕರು, ಪರಿಸರ ಅಭಿವೃದ್ದಿ ಸಮಿತಿ, ಅರೇಪಾಳ್ವ ಕೊಳ್ಳೇಗಾಲ ತಾಲ್ಲೂಕು ಸದಸ್ತರು 
4 | ಅಧ್ವಕರು, ಪರಿಸರ ಅಭಿವೃದಿ ಸಮಿತಿ, ಕನ್ನಾರೀ ಕಾಲೋನಿ, ಚಾಮರಾಜನಗರ ತಾಲ್ಲೂಕು ಸದಸ್ತರು 
5 | ವಲಯ ಅರಣ್ವಾಧಿಕಾರಿ, ವನ್ನಜೀವಿ ವಲಯ, ಬೈಲೂರು ಸದಸ್ನರು 
6 | ವನಪಾಲಕ ಮತ್ತು ಕಾರ್ಯದರ್ಶಿ, ದೇವರಲ್ಲಿ ಪರಿಸರ ಅಭಿವೃದ್ದಿ ಸಮಿತಿ, ವನ್ಯಜೀವಿ ವಲಯ, ಯಳಂದೂರು ಸದಸ್ವರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಪಿ.ಆರ್‌. 293 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಸರ್ಕಾರಿ ಮತ್ತು ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ/ದಂತ ವಿಜ್ಞಾನ ಕಾಲೇಜುಗಳ ಹಾಗೂ ಸ್ವಾಯತ್ತ ವೈದ್ಯಕೀಯ 
ಸಂಸ್ಥೆಗಳ ಬೋಧಕ ಸಿಬ್ಬಂದಿಗೆ 2006ರ ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 231 ಎಂಎಂಸಿ 98, ದಿನಾಂಕ 01-06-1999 
2) ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 207 ಎಂಎಂಸಿ 2006, ದಿನಾಂಕ 19-05-2007 
3) ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್‌ನ ಅಧಿಸೂಚನೆ ಸಂಖ್ಯೆ: ಎಫ್‌ ನಂ. 37-3/ಲೀಗಲ್‌/2010, 
ದಿನಾಂಕ 22-10-2010. 
4) ಅಧ್ಯಕ್ಷರು/ಕಾರ್ಯದರ್ಶಿ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಶಿಕ್ಷಕರ 
ಸಂಘ, ಬೆಂಗಳೂರು ಇವರ ಪತ್ರ ದಿನಾಂಕ 01-01-2010. 
5) ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆವೈಶಿನಿ/ಎಸ್‌ಆರ್‌ಒ 
(1) 25/2009-10, ದಿನಾ೦ಕ 17-03-2010 ಹಾಗೂ 22-07-2010. 
ಪ್ರಸ್ತಾವನೆ : 


ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಡಳಿತ ನಿಯಂತ್ರಣಕ್ಕೆ ಒಳಪಡುವ 
ಸರ್ಕಾರಿ ಹಾಗೂ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ/ದಂತ ವೈದ್ಯಕೀಯ ಕಾಲೇಜುಗಳ ಬೋಧಕ ವರ್ಗದವರಿಗೆ ದಿನಾಂಕ 01-06-1999 ರಿಂದ ಜಾರಿಗೆ 
ಬರುವಂತೆ 1996ರ ಎಐಸಿಟಿಇ ವೇತನ ಶ್ರೇಕಿಯನ್ನು ವಿಸ್ತರಿಸಿರುತ್ತದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೬೯ 





ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ/ದಂತ ವಿಜ್ಞಾನ 
ಸಂಸ್ಥೆಗಳಲ್ಲಿನ ಬೋಧಕ ಸಿಬ್ಬಂದಿಯ ವೇತನ ಶ್ರೇಣಿಗಳನ್ನು ಪರಿಷ್ಕರಿಸಲಾಗಿದೆ ಹಾಗೂ ಎಂಬಿಬಿಎಸ್‌ ಪದವಿಯೊಂದಿಗೆ ಡಿಪ್ಲೋಮಾ/ಡಿಗಿ ಪಡೆದ 
ಜೂನಿಯರ್‌ ರೆಸಿಡೆಂಟ್‌ ಮತ್ತು ಟ್ಯೂಟರ್‌ಗಳಿಗೆ ರೂ. 5000/-ಗಳಂತೆ ವಿಶೇಷ ಭತ್ಯೆ ಉಪನ್ಯಾಸಕರಿಗೆ ರೂ. 8000/-ಗಳಂತೆ, ಸಹಾಯಕ 
ಪ್ರಾಧ್ಯಾಪಕರಿಗೆ ರೂ. 10000/-ಗಳಂತೆ, ಸಹ ಪ್ರಾಧ್ಯಾಪಕರಿಗೆ ರೂ. 15,000/- ಗಳಂತೆ ಮತ್ತು ಪ್ರಾಧ್ಯಾಪಕರಿಗೆ ರೂ. 17,000/-ಗಳಂತೆ ನಾನ್‌ 
ಪ್ರಾಕ್ಟೀಸಿಂಗ್‌ ಭತ್ಯೆ ಮತ್ತು ಉಪನ್ಯಾಸಕರು ಮತ್ತು ಮೇಲ್ಪಟ್ಟ ಎಲ್ಲಾ ಬೋಧಕ ಸಿಬ್ಬಂದಿಯವರಿಗೆ ಮೂಲ ವೇತನದ ಶೇ. 40 ರಷ್ಟು ಶೈಕ್ಷಣಿಕ ಭತ್ಯೆ 
(Academic Allowance) ನೀಡಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್‌ ॥ India Council for Technical 
Education (Pay-Scales, Service Conditions and Qualifications for the Teachers and other Academic Staff in Technical Institutions) 
(Degree) Regulations, 2010 ಈ ನಿಯಮಗಳಲ್ಲಿ ಪರಿಷ್ಕೃತ ವೇತನವನ್ನು ದಿನಾಂಕ 01-01-2006 ರಿಂದ ಜಾರಿಗೆ ಬರುವಂತೆ ನೀಡಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಪತ್ರದಲ್ಲಿ ಅಧ್ಯಕ್ಷರು/ಕಾರ್ಯದರ್ಶಿ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ 
ಸಂಸ್ಥೆಯ ಶಿಕ್ಷಕರ ಸಂಘ, ಬೆಂಗಳೂರು ಇವರು ದಿನಾಂಕ 01-06-1999ರ ಆದೇಶದನ್ವಯ ಸರ್ಕಾರಿ ವೈದ್ಯಕೀಯ/ದಂತ ವಿಜ್ಞಾನಗಳ ಸಂಸ್ಥೆಯಲ್ಲಿನ 
ಬೋಧಕ ಸಿಬ್ಬಂದಿಗೆ ಎಐಸಿಟಿಇ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿತ್ತೆಂದು, ಸದರಿ ಆದೇಶದಲ್ಲಿ ಕೇಂದ್ರ ಸರ್ಕಾರವು ಎಐಸಿಟಿಇ ವೇತನ 
ಶ್ರೇಣಿಯನ್ನು ಪರಿಷ್ಕರಿಸಿದಾಗ ರಾಜ್ಯ ಸರ್ಕಾರವು ವೇತನವನ್ನು ಪರಿಷ್ಠರಿಸುವುದೆಂದು ನಮೂದಿಸಲಾಗಿತ್ತೆಂದು ತಿಳಿಸುತ್ತಾ ಬೆಂಗಳೂರು ವೈದ್ಯಕೀಯ 
ಕಾಲೇಜು ಸ್ವಾಯತ್ತ ಸಂಸ್ಥೆಯಾಗಿ ರೂಪಗೊಂಡಾಗ ಈ ಸಂಸ್ಥೆಯಲ್ಲಿನ ಎಲ್ಲಾ ಬೋಧಕ ಸಿಬ್ಬಂದಿಯನ್ನು ಕೆಲವೊಂದು ಷರತ್ತುಗಳನ್ವಯ 
ವಿಲೀನಗೊಳಿಸಲಾಗಿತ್ತೆಂದು, ಅದರಂತೆ, ಕೇಂದ್ರ ಸರ್ಕಾರವು ಪರಿಷ್ಕರಿಸಿದ ಎಐಸಿಟಿಇ ವೇತನ ಶ್ರೇಣಿಯನ್ನು ರಾಜ್ಯ ಸರ್ಕಾರವು 
ಪರಿಷ್ಠರಿಸಬೇಕಾಗಿರುತ್ತದೆಂದು ತಿಳಿಸಿರುತ್ತಾರೆ. ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಲ್ಲಿನ ಬೋಧಕ ಸಿಬ್ಬಂದಿಗೆ ಕೇಂದ್ರ ಸರ್ಕಾರವು ಪರಿಷ್ಕರಿಸಿ ಜಾರಿಗೊಳಿಸಿರುವ 
2006ರ ಎಐಸಿಟಿಇ ವೇತನ ಶ್ರೇಣಿಯನ್ನು ದಿನಾಂಕ 01-01-2006 ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರವು ಪರಿಷ್ಕರಿಸಿ 
ಜಾರಿಗೊಳಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಪತ್ರಗಳ ಮುಖಾಂತರ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು ಇವರು 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಡಳಿತ ನಿಯಂತ್ರಣಕ್ಕೆ ಒಳಪಡುವ ವೈದ್ಯಕೀಯ/ದಂತ ವಿಜ್ಞಾನ ಸಂಸ್ಥೆಗಳ ಬೋಧಕರಿಗೆ ಮತ್ತು ಸರ್ಕಾರಿ ಸೇವೆಯಲ್ಲಿ 
ಮುಂದುವರಿಯುತ್ತಿರುವ ಬೋಧಕರಿಗೆ (ಅಂದಿನ ಸರ್ಕಾರಿ ಸಂಸ್ಥೆಗಳಲ್ಲಿ) 2006ರ ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಯನ್ನು ನೀಡುವ ಬಗ್ಗೆ ತಮ್ಮ 
ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ಸಮಿತಿಯು ಕೆಳಕಂಡ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಶಿಫಾರಸ್ಸು ಮಾಡಿರುತ್ತದೆಂದು ತಿಳಿಸಿರುತ್ತಾರೆ. 
ಕ್ರಮ 








ಸಂಖ್ಯೆ ವೃಂದ ವೇತನ ಶ್ರೇಣಿ (ರೂ.ಗಳಲ್ಲಿ) 
1 ಟ್ಯೂಟರ್‌ / ರೆಸಿಡೆಂಟ್‌ / ಸೀನಿಯರ್‌ ರೆಸಿಡೆಂಟ್‌ ಕ್ರೋಢೀಕೃತ ವೇತನ:- 


1ನೇ ವರ್ಷ -20000 
2ನೇ ವರ್ಷ -21000 
3ನೇ ವರ್ಷ -22000 


























2 ಉಪನ್ಯಾಸಕರು Pay Band-15600-39100 
AGP 6000 

3 ಸಹಾಯಕ ಪ್ರಾಧ್ಯಾಪಕರು Pay Band-15600-39100 
AGP 8000 

4 ಸಹ ಪ್ರಾಧ್ಯಾಪಕರು Pay Band-37400-67000 
AGP 9000 

5 ಪ್ರಾಧ್ಯಾಪಕರು Pay Band-37400-67000 
AGP 10000 





ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 
ಬರುವ ಸರ್ಕಾರಿ ಹಾಗೂ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ ಬೋಧಕ ವರ್ಗದವರಿಗೆ ಮತ್ತು ಸದರಿ 
ಸಂಸ್ಥೆಗಳಲ್ಲಿ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯುತ್ತಿರುವ ಬೋಧಕ ವರ್ಗದವರಿಗೆ ದಿನಾಂಕ 01-04-2011 ರಿಂದ ಅನ್ವಯವಾಗುವಂತೆ ಕೆಲವೊಂದು 
ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಕೆಳಕಂಡ 2006 ರ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ (AICTE) ಪರಿಷ್ಕೃತ ವೇತನ ಶ್ರೇಣಿಗಳನ್ನು 
ವಿಸ್ತರಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 4 ಎಂಎಂಸಿ 2010, ಬೆಂಗಳೂರು, ದಿನಾಂಕ : 16-12-2011 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳು, ಸರ್ಕಾರಿ ಸ್ವಾಯತ್ತ ದಂತ ವಿಜ್ಞಾನ 
ಕಾಲೇಜುಗಳು ಮತ್ತು ಸ್ವಾಯತ್ತ ವೈದ್ಯಕೀಯ ಸಂಸ್ಥೆಗಳಾದ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ, ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಇಂದಿರಾಗಾಂಧಿ ಮಕ್ಕಳ 
ಆರೋಗ್ಯ ಸಂಸ್ಥೆ, ನೆಫ್ರೋ-ಯುರಾಲಜಿ ಸಂಸ್ಥೆ, ಎಸ್‌.ಡಿ.ಎಸ್‌.ಟಿ.ಬಿ. ಸಂಶೋಧನಾ ಕೇಂದ್ರ ಮತ್ತು ರಾಜೀವ್‌ ಗಾಂಧಿ ಎದೆ ರೋಗಗಳ ಸಂಸ್ಥೆ, 
ಬೆಂಗಳೂರು ಹಾಗೂ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರರೋಗ ವಿಜ್ಞಾನಗಳ ಸಂಸ್ಥೆ, ಧಾರವಾಡ ಈ ಸಂಸ್ಥೆಗಳಲ್ಲಿನ ಕೆಳಕಂಡ ಬೋಧಕ 
ವರ್ಗದವರಿಗೆ ಮತ್ತು ಸದರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯುತ್ತಿರುವ ಬೋಧಕ ವರ್ಗದವರಿಗೆ ದಿನಾಂಕ 01-04-2011 ರಿಂದ 


೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಅನ್ವಯವಾಗುವಂತೆ 2006ರ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ (AICTE) ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಈ ಕೆಳಕಂಡಂತೆ ವಿಸ್ತರಿಸಿ 
ಆದೇಶಿಸಿದೆ. 






































ಈಗ ಬರುವ ಶ್ರೇಣಿ ನೂತನ ಶ್ರೇಣಿ 
ಕ್ರ.ಸಂ. ವೃಂದದ ಪದನಾಮ ವೇತನ ಶ್ರೇಣಿ ಹೊಸ ವೇತನ ಶ್ರೇಣಿ ಅಕಾಡೆಮಿಕ್‌ ಗ್ರೇಡ್‌ 
ಬ್ಲಾಂಡ್‌ ರೂ. ವೇತನ ರೂ. 

1 ಉಪನ್ಯಾಸಕರು ಹಾಗೂ ಸೀನಿಯರ್‌ 8000-13500 15600-39100 6000 
ರೆಸಿಡೆಂಟ್‌ ಮತ್ತು ಪರ್ಮನೆಂಟ್‌ ಟ್ಯೂಟರ್‌ 
(with Post Graduate Master Degree) 

2 ಸಹಾಯಕ ಪ್ರಾಧ್ಯಾಪಕರು 12000-18300 15600-39100 8000 
ಸಹ ಪ್ರಾಧ್ಮಾಪಕರು 16400-20000 37400-67000 9000 

4 ಪ್ರಾಧ್ಯಾಪಕರು. ನಿರ್ದೇಶಕರು ಮತ್ತು ಡೀನ್‌, 18400-22400 37400-67000 10000 
ನಿರ್ದೇಶಕರು ಮತ್ತು ಪ್ರಾಂಶುಪಾಲರು 





ಷರತ್ತು ಮತ್ತು ನಿಬಂಧನೆಗಳು 





1 ವೇತನ ನಿಗದೀಕರಣ ಸೂತ್ರ;- 
6ನೇ ಕೇಂದ್ರ ವೇತನ ಆಯೋಗವು ಶಿಫಾರಸ್ಸು ಮಾಡಿ ಕೇಂದ್ರ ಸರ್ಕಾರವು ಒಪ್ಪಿಕೊಂಡಿರುವ ವೇತನ ನಿಗದೀಕರಣ ಸೂತ್ರವನ್ನು ಬೋಧಕ 
ವರ್ಗದವರ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದೀಕರಣಕ್ಕಾಗಿ ಅನುಬಂಧ 1 ರಿಂದ 4 ರವರೆಗೆ ಇರುವಂತೆ ಅಳವಡಿಸಿಕೊಳ್ಳತಕ್ಕದ್ದು. 
il) ಕಾಲಬದ್ಧ ಪದೋನ್ನತಿ (TBP):- 

ಅ) ಸಹಾಯಕ ಪ್ರಾಧ್ಯಾಪಕರು ಅದೇ ಹುದ್ದೆಯಲ್ಲಿ 5 ವರ್ಷಗಳ ಸೇವೆ ಸಲ್ಲಿಸಿ ಎಂ.ಸಿ.ಐ. ಮಾರ್ಗಸೂಚಿಯಲ್ಲಿ ಸಹ ಪ್ರಾಧ್ಯಾಪಕರ ಹುದ್ದೆಗೆ 
ಪದೋನ್ನತಿಗೆ ನಿಗದಿಪಡಿಸಿರುವ ಎಲ್ಲಾ ಷರತ್ತು ಮತ್ತು ಶೈಕ್ಷಣಿಕ ಅರ್ಹತೆಗಳನ್ನು ಹೊಂದಿದ್ದಲ್ಲಿ, ಬಡ್ತಿ ನೀಡಲು ಖಾಲಿ ಹುದ್ದೆ 
ಲಭ್ಯವಿಲ್ಲದಿದ್ದಲ್ಲಿ ಅವರಿಗೆ ಸಹ ಪ್ರಾಧ್ಯಾಪಕರ ಹುದ್ದೆಯ ವೇತನ ಶ್ರೇಣಿಯನ್ನು ನೀಡಲಾಗುವುದು. ಆದರೆ, ಅವರು ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಯಲ್ಲಿಯೇ ಮುಂದುವರಿದು ಕಾರ್ಯನಿರ್ವಹಿಸತಕ್ಕದ್ದು. 

ಆ) ಸಹ ಪ್ರಾಧ್ಯಾಪಕರು ಅದೇ ಹುದ್ದೆಯಲ್ಲಿ 10 ವರ್ಷಗಳ ಸೇವೆ ಸಲ್ಲಿಸಿ ಎಂ.ಸಿ.ಐ. ಮಾರ್ಗಸೂಚಿಯಲ್ಲಿ ಪ್ರಾಧ್ಯಾಪಕರ ಹುದ್ದೆಗೆ 
ಪದೋನ್ನತಿಗೆ ನಿಗದಿಪಡಿಸಿರುವ ಎಲ್ಲಾ ಷರತ್ತು ಮತ್ತು ಶೈಕ್ಷಣಿಕ ಅರ್ಹತೆಗಳನ್ನು ಹೊಂದಿದ್ದಲ್ಲಿ, ಬಡ್ತಿ ನೀಡಲು ಖಾಲಿ ಹುದ್ದೆ 
ಲಭ್ಯವಿಲ್ಲದಿದ್ದಲ್ಲಿ ಅವರಿಗೆ ಪ್ರಾಧ್ಯಾಪಕರ ಹುದ್ದೆಗೆ ಅನ್ವಯವಾಗುವ ಶೈಕ್ಷಣಿಕ ಗ್ರೇಡ್‌ ವೇತನ (AGP) ವನ್ನು ನೀಡಲಾಗುವುದು. ಆದರೆ, 
ಅವರು ಸಹ ಪ್ರಾಧ್ಯಾಪಕರ ಹುದ್ದೆಯಲ್ಲಿಯೇ ಮುಂದುವರಿದು ಕಾರ್ಯ ನಿರ್ವಹಿಸಿರತಕ್ಕದ್ದು. 

ಇ) ದಿನಾಂಕ 19-05-2007ರ ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 2007 ಎಂಎಂಸಿ 2006ರಲ್ಲಿ ನೀಡಿರುವ ಆವೃತ್ತಿ ಭತ್ಕೆಯು (Non 
Practicing Allowance) ಐಚ್ಛಿಕವಾಗಿ ಮುಂದುವರೆಯತಕ್ಕದ್ದು ಮತ್ತು ಸದರಿ ಆದೇಶದಲ್ಲಿ ಮಂಜೂರಾಗಿರುವ ಇತರೆ ಸೌಲಭ್ಯಗಳು 
ದಿನಾಂಕ 01-04-2011 ರಿಂದ ರದ್ದಾಗುತ್ತವೆ. 

ll) ವಾರ್ಷಿಕ ವೇತನ ಬಡಿ:- 
ಪ್ರತಿ ವಾರ್ಷಿಕ ವೇತನ ಬಡ್ತಿಯ ದರವು p೩y 0೩೧೮ ಮತ್ತು AGF ನಲ್ಲಿ ಪಡೆಯುವ ಒಟ್ಟು ಮೂಲ ವೇತನದ ಶೇ. 3 ಕೈ ಸಮನಾಗಿರತಕ್ಕದ್ದು. 
iv) ಭತ್ಯೆಗಳು:- 
ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆ ಸೇರಿದಂತೆ ಎಲ್ಲಾ ಇತರೆ ಭತ್ಯೆಗಳೂ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ದರಗಳಲ್ಲಿ 
ದಿನಾಂಕ 01-04-2011 ರಿ೦ದ ಲಭ್ಯವಾಗತಕ್ಕದ್ದು. 
) ತುಟ್ಟಿ ಭತ್ಯೆ:- 
ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಯಲ್ಲಿ ದಿನಾಂಕ 01-04-2011 ರಿಂದ ಮೂಲ ವೇತನದ ಶೇ. 51 ರಷ್ಟು ಮತ್ತು 01-07-2011 ರಿಂದ ಶೇ. 
58 ರಷ್ಟು ತುಟ್ಟಿ ಭತ್ಯೆಗೆ ಅರ್ಹರಿರುತ್ತಾರೆ. 
vi ವಯೋ ನಿವೃತ್ತಿ ವಯಸ್ಸು:- 
ಇತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯಿಸುವಂತೆ ವಯೋ ನಿವೃತ್ತಿ ವಯಸ್ಸು 60 ವರ್ಷಕ್ಕೆ ಮುಂದುವರೆಯತಕ್ಕದ್ದು 
vil) ಜಾರಿಗೊಳಿಸುವ ದಿನಾಂಕ:- 
ಪರಿಷ್ಕೃತ ಎಐಸಿಟಿಇ ವೇತನ ಶ್ರೇಣಿಗಳನ್ನು ದಿನಾಂಕ 01-04-2011 ರಿಂದ ವಿಸ್ತರಿಸಲಾಗುವುದು 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ; ಆಇ 16 ಎಸ್‌ಆರ್‌ಪಿ 2011, ದಿನಾಂಕ 05-03-2011 ಮತ್ತು ಸಂಖ್ಯೆ: 
ಆಇ 519 ಸೇ. 2/2011, ದಿನಾಂಕ 07-12-2011ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ. ಕೆ. ಭೈರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ 


೫೭೧ 





ಸರ್ಕಾರದ ಆದೇಶ ಸಂಖ್ಯೆ ಆಕುಕ 4 ಎಂಎಂಸಿ 2010, ಬೆಂಗಳೂರು, ದಿನಾಂಕ : 16-12-2011್ಕ 
ಅನುಬಂಧ-1 
Fitment Table-1 































































































Pre-Revised Scale: Rs. 8000-275-13500 
Revised Pay Band: Rs. 15600-39100+AGP 6000 
Pre-Revised Revised Pay 
Sl. No. | Pay in | Revised 
lk i Pay Band Rs. 103 Basic Pay Rs. 
1 8000 15600 6000 21600 
2 8275 15600 6000 21600 
3 8550 15910 6000 21910 
4 8825 16420 6000 22420 
5 9100 16930 6000 22930 
6 9375 17440 6000 23440 
7 9650 17950 6000 23950 
8 9925 18470 6000 24470 
9 10200 18980 6000 24980 
10 10475 19490 6000 25490 
11 10750 20000 6000 26000 
12 11025 20510 6000 26510 
13 11300 21020 6000 27020 
14 11575 21530 6000 27530 
15 11850 22050 6000 28050 
16 12125 22560 6000 28560 
17 12400 23070 6000 29070 
18 12675 23580 6000 29580 
19 12950 24090 6000 30090 
20 13225 24600 6000 30600 
21 13500 25110 6000 31110 
ಎ. ಕೆ. ಭೈರಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) 


ಸರ್ಕಾರದ ಆದೇಶ ಸಂಖ್ಯೆ ಆಕುಕ 4 ಎಂಎಂಸಿ 2010, ಬೆಂಗಳೂರು, ದಿನಾಂಕ 16-12-2011 
ಅನುಬಂಧ-2 
Fitment Table-2 





















































Pre-Revised Scale: Rs. 12000-420-18300 
Revised Pay Band: Rs. 15600-39100+AGP 8000 
Pre-Revised Revised Pay 
Sl. No. ಲ ೧೩/1೧ Revised 
ಯು Pay Band Rs. i Basic Pay Rs. 

1 12000 22320 8000 30320 
2 12420 23110 8000 31110 
3 12840 23890 8000 31890 
4 13260 24670 8000 32670 
5 13680 25450 8000 33450 
6 14100 26230 8000 34230 
7 14520 27010 8000 35010 
8 14940 27790 8000 35790 
9 15360 28570 8000 36570 
10 15780 29360 8000 37360 







































































































































































೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 
11 16200 30140 8000 38140 
12 16620 30920 8000 38920 
13 17040 31700 8000 39700 
14 17460 32480 8000 40480 
15 17880 33260 8000 41260 
16 18300 34040 8000 42040 

ಎ. ಕೆ. ಭೈರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) 
ಸರ್ಕಾರದ ಆದೇಶ ಸಂಖ್ಯೆ ಆಕುಕ 4 ಎಂಎಂಸಿ 2010, ಬೆಂಗಳೂರು, ದಿನಾಂಕ 16-12-2011 
ಅನುಬಂಧ-3 
Fitment Table-3 
Pre-Revised Scale: Rs. 16400-450-20000 
Revised Pay Band: Rs. 37400-67000+AGP 9000 
Pre-Revised Revised Pay 
Sl. No. | Pay in | Revised 
ಬ್ಯ, Pay Band Rs. i Basic Pay Rs. 
1 16400 40890 9000 49890 
2 16850 40890 9000 49890 
3 17300 42120 9000 51100 
4 17750 42120 9000 51100 
5 18200 43390 9000 52390 
6 18650 43390 9000 52390 
7 19100 44700 9000 53700 
8 19550 44700 9000 53700 
9 20000 46050 9000 55050 
ಎ. ಕೆ. ಭೈರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ) 
ಸರ್ಕಾರದ ಆದೇಶ ಸಂಖ್ಯೆ ಆಕುಕ 4 ಎಂಎಂಸಿ 2010, ಬೆಂಗಳೂರು, ದಿನಾಂಕ 16-12-2011 
ಅನುಬಂಧ-4 
Fitment Table-4 
Pre-Revised Scale: Rs. 18400-500-22400 
Revised Pay Band: Rs. 37400-67000+AGP 10000 
Pre-Revised Revised Pay 
Sl. No. 3 Pay in Revised 
i ಯು Pay ಜ್ಯ Rs. ROB Basic Pay Rs. 
1 18400 44700 10000 54700 
2 18900 46050 10000 56050 
3 19400 46050 10000 56050 
4 19900 47440 10000 57440 
5 20400 47440 10000 57440 
6 20900 48870 10000 58870 
7 21400 48870 10000 58870 
8 21900 50340 10000 60340 
9 22400 51850 10000 61850 
ಎ. ಕೆ. ಭೈರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಪಿ.ಆರ್‌.294 (ವೈದ್ಯಕೀಯ ಶಿಕ್ಷಣ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೭೩ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ : ಸ್ವಸಹಾಯ ಸಂಘಗಳ ಬಲವರ್ಧನೆಗಾಗಿ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು 2011-12ನೇ ಸಾಲಿನಲ್ಲಿ 
ಹಮ್ಮಿಕೊಳ್ಳುವ ಬಗ್ಗೆ. 

ಪ್ರಸ್ತಾವನೆ : 

2011-12ನೇ ಸಾಲಿನಲ್ಲಿ ಅಬ್ದುಲ್‌ ನಜೀರ್‌ಸಾಬ್‌ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ರಾಜ್ಯದಲ್ಲಿನ ಸ್ವಸಹಾಯ ಸಂಘಗಳ 
ಬಲವರ್ಧನೆಗಾಗಿ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯಕ್ಕೆ ಪ್ರಸ್ತಾವನೆ 
ಕಳುಹಿಸಲಾಗಿತ್ತು. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ ಈ ಪ್ರಸ್ತಾವನೆಗೆ ಮಂಜೂರಾತಿ ನೀಡಿ ಮೊದಲನೇ ಕಂತಿನ 
ಅನುದಾನ ರೂ. 43.00 ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. ಈ ಅನುದಾನವನ್ನು 2011-12ನೇ ಸಾಲಿನಲ್ಲಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ಆದುದರಿಂದ, 
ಅನುದಾನವನ್ನು ಬಳಸಿಕೊಂಡು ಎಸ್‌.ಜಿ.ಎಸ್‌.ವೈ.ಯಡಿ ಕಡಿಮೆ ಪ್ರಗತಿ ಸಾಧಿಸಿರುವ 15 ಜಿಲ್ಲೆಗಳಲ್ಲಿ ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲು ದಿನಾಂಕ 07-01-2012ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ನಡೆದ ಸಂವಾದದಲ್ಲಿ ಕೆಳಕಂಡಂತೆ ಕಾರ್ಯಕ್ರಮಗಳ 
ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಯಿತು. 








1 | ಉಪಗ್ರಹ ಆಧಾರಿತ ಉದ್ಯಮಶೀಲತಾ ಪ್ರೇರಣಾ ಕಾರ್ಯಕ್ರಮ ಎಸ್‌ ಜಿಎಸ್‌ವೈ ಯಡಿಯಲ್ಲಿ 1 ದಿನ 
ಕಡಿಮೆ ಪ್ರಗತಿ ಸಾಧಿಸಿರುವ 15 ಜಿಲ್ಲೆಗಳ ಎಲ್ಲಾ ತಾಲ್ಲೂಕು ಕೇಂದ್ರಗಳಲ್ಲಿ ಸ್ವಸಹಾಯ ಸಂಘದ 
ಪ್ರತಿನಿಧಿಗಳಿಗೆ 

2 ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ: ಆಯ್ದ 40 ಸ್ವಸಹಾಯ ಸಂಘ ಪ್ರತಿನಿಧಿಗಳಿಗೆ ಜಿಲ್ಲೆಗೆ 1 ವಾರ 


1 ರಂತೆ 15 ಕಾರ್ಯಕ್ರಮಗಳು 
3 ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ: ಸಂಘದ ಸದಸ್ಯರು ಆಯ್ಕೆ ಮಾಡಿದ ವೃತ್ತಿಗಳಲ್ಲಿ ಕೌಶಲ್ಯ ತರಬೇತಿ ಕೌಶಲ್ಯ ಆಧರಿಸಿ ತರಬೇತಿ ಅವಧಿ 
ನಿಗದಿಪಡಿಸಲಾಗುವುದು 
4 | ನಿರ್ವಹಣಾ ಅಭಿವೃದ್ಧಿ ಕಾರ್ಯಕ್ರಮ: ಈಗಾಗಲೇ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು 4 ದಿನ 
ಕೈಗೊಂಡಿರುವ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಹಣಕಾಸು ನಿರ್ವಹಣೆ, ವ್ಯವಸ್ಥಿತ 
ಉತ್ಪಾದನೆ, ಪ್ಯಾಕೇಜಿ೦ಗ್‌, ಮಾರುಕಟ್ಟೆ ನಿರ್ವಹಣೆ ಬಗ್ಗೆ ತರಬೇತಿ ಕಾರ್ಯಕ್ರಮ (ಆಯ್ದ 5 
ಜಿಲ್ಲೆಗಳಿಗೆ) 

ಈ ಎಲ್ಲ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅನುಕೂಲವಾಗುವಂತೆ ಅಬ್ದುಲ್‌ ನಜೀರ್‌ಸಾಬ್‌ ರಾಜ್ಯ 
ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಮೈಸೂರು ಇವರನ್ನು ನೋಡಲ್‌ ಏಜನ್ನಿಯಾಗಿ ನೇಮಿಸಬೇಕಾಗಿದೆ. 

ಮೇಲ್ಕಂಡ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಡೆಸಲು ಅನುಕೂಲವಾಗುವಂತೆ ಕ್ರಮ ಸಂಖ್ಯೆ 1 ಮತ್ತು 4 ಕಾರ್ಯಕ್ರಮಗಳನ್ನು 

ಸೀಡಾಕ್‌ ಸಂಸ್ಥೆಯೊಂದಿಗೆ ನಡೆಸುವುದು “Empanelment of NGOs and Institutions through Expression of Interest’ ಕರೆದು ಉಳಿದ 
ಕಾರ್ಯಕ್ರಮಗಳನ್ನು ದಿನಾಂಕ 31-03-2012ರೊಳಗೆ ಪೂರ್ಣಗೊಳಿಸುವ ಷರತ್ತಿನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಬೇಕಾಗಿದೆ. ಆದುದರಿಂದ ಈ 
ಆದೇಶ: 























ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 1 ಎಸ್‌ಜೆವೈ 2011 (ಎ1) ಬೆಂಗಳೂರು, ದಿನಾಂಕ : 07-01-2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ರಾಜ್ಯ ಸರ್ಕಾರವು ಎಸ್‌.ಜಿ.ಎಸ್‌.ವೈ:ಯಡಿ ಕಡಿಮೆ ಪ್ರಗತಿ ಸಾಧಿಸಿರುವ 15 ಜಿಲ್ಲೆಗಳಲ್ಲಿ ಅಬ್ದುಲ್‌ 
ನಜೀರ್‌ಸಾಬ್‌ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಮೈಸೂರು ರವರನ್ನು ಈ ಕೆಳಕಂಡ ತರಬೇತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲು ನೋಡಲ್‌ 
ಏಜೆನ್ಸಿಯಾಗಿ ಕೆಳಕ೦ಡ ಷರತ್ತುಗಳೊಂದಿಗೆ ನೇಮಿಸಲು ಮಂಜೂರಾತಿ ನೀಡಿದೆ. 

1) ಉಪಗ್ರಹ ಆಧಾರಿತ ಉದ್ಯಮಶೀಲತಾ ಪ್ರೇರಣಾ ಕಾರ್ಯಕ್ರಮ 

2) ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ 
3) ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ 

4) ನಿರ್ವಹಣಾ ಅಭಿವೃದ್ಧಿ ಕಾರ್ಯಕ್ರಮ 
ಷರತ್ತುಗಳು: 

1. ತರಬೇತಿ ಕಾರ್ಯಕ್ರಮಗಳ ತರಬೇತಿ ವಿನ್ಯಾಸವನ್ನು ಸಿದ್ಧಪಡಿಸಿ ತರಬೇತಿ ನಡೆಸುವ ಸಂಸ್ಥೆಗಳಿಗೆ ಒದಗಿಸುವುದು. 

2. ತರಬೇತಿ ದಿನಾಂಕಗಳನ್ನು ಮುಂಚಿತವಾಗಿ ನಿರ್ಧರಿಸಿ ತರಬೇತಿ ಕ್ಯಾಲೆಂಡರ್‌ ಸಿದ್ದಪಡಿಸುವುದು 

3. “Empanelment of NGOs through Expression of Interest” ಕರೆದು ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು 

ದಿನಾಂಕ 31-03-2012 ರೊಳಗೆ ಪೂರ್ಣಗೊಳಿಸುವುದು. 


4. ರಾಜ್ಯ ಸರ್ಕಾರ ತರಬೇತಿ ಬಗ್ಗೆ ಆಗಿಂದಾಗ್ಗೆ ನೀಡುವ ಎಲ್ಲಾ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕಮವಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 


ಪಿ.ಆರ್‌. 295 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಶ್ರೀ ಕೆ. ಸುಬ್ರಮಣ್ಯ ಅಧೀಕ್ಷಕರು ಇವರಿಗೆ ನಿಬಂಧಕರ ಹುದ್ದೆಗೆ ನೀಡಲಾಗಿದ್ದ ಮುಂಬಡ್ತಿಯನ್ನು ಮುಂದೂಡುವ 
ಬಗ್ಗೆ ಆದೇಶ. 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಲೋಳಇ:18:ಸೇವಾಬ:11 ದಿನಾಂಕ 26-7-2011. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಜಸಂಇ:129:ಸೇಎಸು:11 ದಿನಾಂಕ 19-9-2011. 
3) ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರ ಪತ್ರ 
ಸಂಖ್ಯೆ:ಸಿಬಿಎಸ್‌:114:ಅಧೀಕ್ಷಕರ ಬಡ್ತಿ:ಇಎಸ್‌ಹೆಚ್‌:201-12 ದಿನಾಂಕ 12-11-2011 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಅಧಿಸೂಚನೆಯಲ್ಲಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ 
ಅಧೀಕ್ಷಕರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ. 10800-20025ರ ವೇತನ ಶ್ರೇಣಿಯ ನಿಬಂಧಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 
ಸದರಿ ಅಧಿಸೂಚನೆಯ ಕ್ರಮ ಸಂಖ್ಯೆ 15ರಲ್ಲಿ ಶ್ರೀ ಕೆ. ಸುಬ್ರಮಣ್ಯ ಅಧೀಕ್ಷಕರು, ಅಧೀಕ್ಷಕ ಇಂಜಿನಿಯರ್‌ರವರ ಕಚೇರಿ, ಬೆಂಗಳೂರು ವೃತ್ತ, ಬೆಂಗಳೂರು 
ಇವರಿಗೆ ನಿಬಂಧಕರ ಹುದ್ದೆಗೆ (ಗ್ರೂಪ್‌-ಬಿ ಹುದ್ದೆ) ಸ್ಥಾನಪನ್ನ ಬಡ್ತಿ ನೀಡಿ ಮುಂದಿನ ಸ್ಥಳ ನಿಯುಕ್ತಿಗಾಗಿ ಇವರ ಸೇವೆಯನ್ನು ಜಲ ಸಂಪನ್ಮೂಲ 
ಇಲಾಖೆಯ ವಶಕ್ಕೆ ನೀಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಅಧಿಸೂಚನೆಯಲ್ಲಿ ಜಲ ಸಂಪನ್ಮೂಲ ಇಲಾಖೆಯು ಸದರಿಯವರಿಗೆ ನಿಬಂಧಕರು, ಮುಖ್ಯ 
ಇಂಜಿನಿಯರ್‌ರವರ ಕಚೇರಿ, ಕೃಷ್ಣಾಭಾಗ್ಯ ಜಲ ನಿಗಮ ನಿಯಮಿತ, ಒ.ಅಂಡ್‌ಎಂ. ವಲಯ ನಾರಾಯಣಪುರ ಇಲ್ಲಿನ ನಿಬಂಧಕರ ಖಾಲಿ ಹುದ್ದೆಗೆ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿರುತ್ತದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸ೦ಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆ೦ಗಳೂರು ಇವರು ಶ್ರೀ 
ಕೆ. ಸುಬ್ರಮಣ್ಯ, ಅಧೀಕ್ಷಕರು ಇವರು ವೈದ್ಯಕೀಯ ಕಾರಣದ ಮೇಲೆ ಹಾಗೂ ತಮ್ಮ ಪತ್ನಿಯವರು ಬೆಂಗಳೂರಿನಲ್ಲಿ ಪಂಜಾಬ್‌ ನ್ಯಾಷನಲ್‌ ಬ್ಯಾಂಕಿನಲ್ಲಿ 
ಕಾರ್ಯನಿರ್ವಹಿಸುತ್ತಿರುವುದರಿಂದ ಪದೋನ್ನತಿಯನ್ನು ತಾತ್ಕಾಲಿಕ ರದ್ದುಪಡಿಸಿ ಈಗಿರುವ ಸ್ಥಳದಲ್ಲಿಯೇ ಮುಂದುವರಿಸಲು ಕೋರಿರುತ್ತಾರೆಂದು ವರದಿ 
ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿದೆ. ಶ್ರೀ ಕೆ. ಸುಬ್ರಮಣ್ಯ, ಇವರು ವೈದ್ಯಕೀಯ ಕಾರಣದ ಮೇಲೆ ಮತ್ತು ಅವರ 
ಪತ್ನಿಯವರು ಬೆಂಗಳೂರಿನಲ್ಲಿ ಪಂಜಾಬ್‌ ನ್ಯಾಷನಲ್‌ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ತಮ್ಮ ಮುಂಬಡ್ತಿಯನ್ನು 
ನಿರಾಕರಿಸುತ್ತಿರುವುದರಿಂದ ಸದರಿಯವರ ಮನವಿಯನ್ನು ಅಂಗೀಕರಿಸಿ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಾವಳಿಯ ನಿಯಮ 4ಗಿ (1)ರನ್ವಯ ಮುಂಬಡ್ತಿಯನ್ನು ಮುಂದೂಡಲು ಸರ್ಕಾರವು ತೀರ್ಮಾನಿಸಿದೆ ಆದ್ದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಲೋ 18:ಸೇವಾಬ:2011, ಬೆಂಗಳೂರು, ದಿನಾಂಕ: 15-12-2011 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಕೆ. ಸುಬ್ರಮಣ್ಯ, ಇವರು ವೈದ್ಯಕೀಯ ಕಾರಣದ ಮೇಲೆ ಮತ್ತು ಅವರ 
ಪತ್ನಿಯವರು ಪಂಜಾಬ್‌ ನ್ಯಾಷನಲ್‌ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಮುಂಬಡ್ತಿಯನ್ನು ನಿರಾಕರಿಸುತ್ತಿರುವುದರಿಂದ ಸದರಿಯವರ 
ಮನವಿಯನ್ನು ಅಂಗೀಕರಿಸಿ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಯ ನಿಯಮ 4A (1) ರನ್ವಯ 
ಮುಂಬಡ್ತಿಯನ್ನು ಒಂದು ವರ್ಷ ಕಾಲ ಅಥವಾ ಮುಂದಿನ ಇಲಾಖಾ ಪದೋನ್ನತಿ ಸಮಿತಿ ಸಭೆಯವರೆಗೆ ಇವುಗಳಲ್ಲಿ ಯಾವುದು ನಂತರವೋ 
ಜರುಗುವುದೋ ಅಲ್ಲಿಯವರೆಗೆ ಮುಂದೂಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಆರ್‌. ಮೋಹನ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಪಿ.ಆರ್‌. 296 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು ನಗರದ ಮಹಾಯೋಜನೆಯ ಅವಧಿ ವಿಸ್ತರಿಸಲು ಸರ್ಕಾರದ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: 1) ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ  ಸಂಖ್ಯೆಮೈನ 
ಪ್ರಾ/ನಯೋ/ಮಯೋಗ/2010-11 ದಿನಾ೦ಕ: 21.07.2011. 
2) ಸರ್ಕಾರದ ಆದೇಶ ಸಂ:ನಅಇ:337:ಟಿಟಿಪಿ 96, ದಿನಾ೦ಕ: 16.05.1997. 
3) ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆರವರ ಪತ್ರ 
ಸಂಖ್ಯೆ:ನಗ್ರಾಯೋ/ಉನಿ/ಮಯೋ/83/2011-12 ದಿನಾಂಕ: 18-08-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ಮೈಸೂರು-ನಂಜನಗೂಡು 
ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಯ (ಪರಿಷ್ಕೃತ-2)ನ್ನು ಸರ್ಕಾರದ ಅನುಮೋದನೆಗೆ ಸಲ್ಲಿಸುವ ಸಂಬಂಧ ಯೋಜನಾ ಅವಧಿಯನ್ನು 
ಮಹಾಯೋಜನೆ ಪರಿಷ್ಠರಣೆ-2 ಜಾರಿಗೆ ಬರುವವರೆಗೂ ವಿಸ್ತರಿಸಲು ಸರ್ಕಾರವನ್ನು ಕೋರಿರುತ್ತಾರೆ. 
ಮೇಲೆ ಓದಲಾದ ಕ್ರಮಾಂಕ (2)ರ ಆದೇಶದಲ್ಲಿ ಸರ್ಕಾರವು ಮೈಸೂರು-ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆ 
(ಪರಿಷ್ಠರಣೆ-1)ಗೆ ಅಂತಿಮ ಅನುಮೋದನೆ ನೀಡಿದ್ದು, ಅನುಮೋದಿತ ಮಹಾಯೋಜನೆಯ ಅವಧಿಯು 2011ರವರೆಗೆ ಇರುತ್ತದೆ. ಪ್ರಾಧಿಕಾರವು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೭೫ 





ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಕಲಂ 13(ಡಿ) ರನ್ವಯ ಮಹಾಯೋಜನೆಯನ್ನು 10 ವರ್ಷಗಳಿಗೊಮ್ಮೆ ಪರಿಷ್ಕರಿಸಿ 
ಸರ್ಕಾರದ ಅನುಮೋದನೆಯನ್ನು ಪಡೆಯಬೇಕಾಗುತ್ತದೆ. 

ಮಹಾಯೋಜನೆಯನ್ನು ಪರಿಷ್ಕರಿಸುವ ಕಾರ್ಯವು ಪ್ರಗತಿಯಲ್ಲಿದ್ದು, ತಾತ್ಕಾಲಿಕ ಮಹಾಯೋಜನೆಯನ್ನು ಸಿದ್ಧಪಡಿಸಿ, ನಗರ ಮತ್ತು 
ಗ್ರಾಮಾಂತರ ಯೋಜನಾ ನಿರ್ದೇಶಕರು, ಬೆಂಗಳೂರು ಇವರಿಗೆ ದಿನಾಂಕ: 23.04.2011ರಂದು ಸರ್ಕಾರದ ಅನುಮೋದನೆ ಪಡೆಯುವ ಸಂಬಂಧ 
ಸಲ್ಲಿಸಲಾಗಿದ್ದು, ಮಹಾಯೋಜನೆಯನ್ನು ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು ಪರಿಶೀಲಿಸುತ್ತಿದ್ದು, ನೀಡಲಾಗಿರುವ ಕೆಲವು 
ಸಲಹೆ/ಸೂಚನೆಗಳನ್ನು ಅಳವಡಿಸಿಕೊಳ್ಳಲು ಕ್ರಮವಹಿಸಲಾಗುತ್ತಿರುವುದಾಗಿ ಪ್ರಾಧಿಕಾರ ಪತ್ರದಲ್ಲಿ ತಿಳಿಸಲಾಗಿದೆ. ಹಾಗೂ ಮಹಾಯೋಜನೆಯನ್ನು 
ಪರಿಷ್ಕರಿಸಿ ಸರ್ಕಾರದ ಅನುಮೋದನೆ ಪಡೆಯಲು ಹೆಚ್ಚಿನ ಸಮಯದ ಅವಶ್ಯಕತೆ ಇರುವುದಾಗಿ ತಿಳಿಸಲಾಗಿದೆ. 

ಸದರಿ ಪ್ರಸ್ತಾವನೆಯನ್ನು ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ರವರು ಪರಿಶೀಲಿಸಿ ಉಲ್ಲೇಖ (3)ರ ಪತ್ರದಲ್ಲಿ 
ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಮೈಸೂರು-ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಈಗಾಗಲೇ ಸರ್ಕಾರದಿಂದ 
ಅನುಮೋದಿಸಿರುವ ಮಹಾಯೋಜನೆಯ ಅವಧಿಯನ್ನು ಮಹಾಯೋಜನೆ ಪರಿಷ್ಕರಣೆ ಕಾರ್ಯವು ಪೂರ್ಣಗೊಳ್ಳುವವರೆಗೂ ಅಥವಾ 2014ರವರೆಗೆ 
ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಲು ಸರ್ಕಾರದ ಆದೇಶವನ್ನು ಹೊರಡಿಸಲು ಕೋರಿರುತ್ತಾರೆ. 

ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 556 ಮೈಅಪ್ರಾ 2011, ಬೆಂಗಳೂರು, ದಿನಾಂಕ: 30-12-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು-ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಯನ್ನು 
ಪರಿಷ್ಕರಿಸಿ ಸರ್ಕಾರದ ಅಂತಿಮ ಅನುಮೋದನೆ ಪಡೆದು ಅನುಷ್ಠಾನಗೊಳಿಸುವ ಷರತ್ತಿಗೊಳಪಟ್ಟು ಪ್ರಸ್ತುತ ಜಾರಿಯಲ್ಲಿರುವ ಮಹಾಯೋಜನೆ 
(ಪರಿಷ್ಠರಣೆ-1)ಯ ಅವಧಿಯನ್ನು ಮಹಾಯೋಜನೆ ಪರಿಷ್ಕರಣೆ ಕಾರ್ಯವು ಪೂರ್ಣಗೊಳ್ಳುವವರೆಗೂ ಅಥವಾ 2012 ರವರೆಗೆ ಇದರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಸವರಾಜ್‌ ಬರದೇಲಿ 
ಪಿ.ಆರ್‌. 297 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ನಗರಾಭಿವೃದ್ದಿ ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ರಾಜ್ಯಮಟ್ಟದಲ್ಲಿ ಲಭ್ಯವಿರುವ ಸಾದಿಲ್ವಾರು 
ವೆಚ್ಚವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆಯೋಇ 10 ಪಿಎಂಎ೦ 2011, ದಿನಾಂಕ: 22.06.2011. 
2) ಸರ್ಕಾರದ ಆದೇಶ ಸಂಖ್ಯೆಯೋಇ 10 ಪಿಎಂಎಂ 2011, ದಿನಾಂಕ: 15.09.2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಆದೇಶದಲ್ಲಿ 2011-12ನೇ ಆರ್ಥಿಕ ವರ್ಷದಿಂದ ಜಾರಿಗೆ ಬರುವಂತೆ ಲೆಕ್ಕಶೀರ್ಷಿಕೆ 4575-60-800- 
0-01-132 (ಯೋಜನೆ) ಅಡಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಒದಗಿಸಲಾಗುವ ಒಟ್ಟು ಅನುದಾನದ ಶೇಕಡ 0.45 ರಷ್ಟನ್ನು 
ಜಿಲ್ಲಾಮಟ್ಟದಲ್ಲಿ ಮತ್ತು ಶೇಕಡ 0.05 ರಷ್ಟನ್ನು ರಾಜ್ಯ ಮಟ್ಟದಲ್ಲಿ ಯೋಜನೆಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಲು ಗಣಕಯಂತ್ರ ಖರೀದಿ, ಕಚೇರಿ 
ವೆಚ್ಚ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ನಿರ್ವಹಣೆ/ಸುಧಾರಣೆಗಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳುವ ಪ್ರೋಗ್ರಾಮರ್‌ ಹಾಗೂ ಡಾಟಾ 
ಎಂಟ್ರಿ ಆಪರೇಟರ್‌ಗಳ ಸಂಭಾವನೆ, ಯೋಜನೆಯನ್ನು ಅನುಷ್ಠಾನಗೊಳಿಸುವ ಅಧಿಕಾರಿ/ಸಿಬ್ಬಂದಿಗಳಿಗೆ ತರಬೇತಿ ನೀಡಲು ತಗಲುವ ವೆಚ್ಚ ಮತ್ತು 
ಯೋಜನೆಗೆ ಸಂಬಂಧಿಸಿದ ಇನ್ನಿತರೆ ವೆಚ್ಚಗಳನ್ನು ಭರಿಸಲು ಅನುಮತಿಸಲಾಗಿದೆ. ಅದರಂತೆ ರಾಜ್ಯ ಮಟ್ಟದಲ್ಲಿ ಈ ಯೋಜನೆಯ ಉಸ್ತುವಾರಿಗಾಗಿ ಈ 
ಯೋಜನೆ ಅಡಿ ಒದಗಿಸಲಾಗಿರುವ ಅನುದಾನದಿಂದ ಶೇಕಡ 0.05 ರಷ್ಟನ್ನು ಉಪಯೋಗಿಸಿಕೊಳ್ಳಲು ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ 
ಆದೇಶದಲ್ಲಿ ಅನುಮತಿಸಿದೆ. ರಾಜ್ಯಮಟ್ಟದಲ್ಲಿ ಸಾದಿಲ್ವಾರು ವೆಚ್ಚವನ್ನು ಭರಿಸಲು ಲಭ್ಯವಿರುವ ₹5.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಸರ್ಕಾರವು 
ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಯೋಇ 10 ಪಿಎಂಎಂ 2011, ಬೆಂಗಳೂರು, ದಿನಾಂಕ: 08.12.2011 
2011-12ನೇ ಸಾಲಿನಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಗಣಕ ಯಂತ್ರ ಖರೀದಿ, ಕಚೇರಿ 
ವೆಚ್ಚ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡಿರುವ ಡಾಟಾ ಎಂಟ್ರಿ ಆಪರೇಟರ್ಸ್‌ ಹಾಗೂ 
ಕಂಪ್ಯೂಟರ್‌ ಪ್ರೋಗ್ರಾಮರ್‌ಗಳ ಸಂಭಾವನೆ, ಅಧಿಕಾರಿ/ಸಿಬ್ಬಂದಿಗಳ ತರಬೇತಿ ಹಾಗೂ ಇನ್ನಿತರೆ ವೆಚ್ಚಗಳನ್ನು ಭರಿಸಲು ಲೆಕ್ಕ ಶೀರ್ಷಿಕೆ 4575-60- 
800-0-01-132 (ಯೋಜನೆ) ಅಡಿ 815.00 ಲಕ್ಷ (ಹದಿನೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಈ ಸಂಬಂಧ ಈ ಕೆಳಗೆ ಸಹಿ ಮಾಡಿರುವ ಸರ್ಕಾರದ ಅಧೀನ ಕಾರ್ಯದರ್ಶಿ (1೬2), ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ ಇವರು ಹಣ ಸೆಳೆಯುವ, ಬಟವಾಡೆ ಮಾಡುವ ಮತ್ತು ಮೇಲುರುಜು ಮಾಡುವ ಅಧಿಕಾರ ಹೊಂದಿರುತ್ತಾರೆ. 
ಈ ಆದೇಶವನ್ನು ಆದೇಶ ಸಂಖ್ಯೆ:ಆಇ 01 ಟಿಎಫ್‌ಪಿ 2008, ದಿನಾ೦ಕ 16.05.2008 ರಲ್ಲಿ ಆಡಳಿತ ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿ/ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 298 ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಥಿಕ ಇಲಾಖೆ 


೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಬಳ್ಳಾರಿ ಜಿಲ್ಲೆ ಮತ್ತು ಶಿರಗುಪ್ಪ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 
ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಯೋಇ 309 ಪಿಟಿಪಿ 94, ದಿನಾಂಕ: 07-08-1995. 
2) ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಆಪ್ತ ಕಾರ್ಯದರ್ಶಿ ಪತ್ರ 
ಸಂ.ಗ್ರಾಅಪರಾ/ಆಕಾ/178/2011 ದಿನಾಂಕ: 22-09-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ದಿನಾ೦ಕ: 07-08-1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. ಮಾನ್ಯ ಯೋಜನಾ ಸಚಿವರ ಶಿಫಾರಸ್ಸು ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಬಳ್ಳಾರಿ ಜಿಲ್ಲೆ ಶಿರಗುಪ್ಪ 
ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ, ಈ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಯೋಇ 105 ಯೋವಿವಿ 2011, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2011 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 
ಕೆಳಕಂಡ ಐದು ಜನರನ್ನು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಬಳ್ಳಾರಿ ಜಿಲ್ಲೆ 
































ಕ್ರಸಂ. ಹೆಸರು ವರ್ಗ 

ಶ್ರೀ ವಿರುಪಾಕಿರೆಡಿ ಬಿನ್‌ ವೆಂಕಟರೆಡ್ಡಿ 

1 ಪ! ವಿ" 0 ಸಾಮಾನ್ನ 
ಬಿಂ.ಎಂ.ಸೂಗೂರು ಐ 

2. ಶ್ರೀಮತಿ ಈರಮ್ಮ ತಂದೆ ಕರಿಯಪ್ಪ ಜಲ್ಲೆಕೂಡ್ಡೂರು ಎಸ್‌.ಸಿ. 

3, ಶ್ರೀ ಮೊಸಳೆ ಹನುಮಂತಪ, ಬಿನ್‌ ದೊಡ್ಡಪ್ಪ ಮೊಸಳೆ ಎಂ.ಸೂಗೂರು ಬಿ.ಸಿ.ಎಮ್‌ 

4. ಶ್ರೀ ಎಸ್‌.ಬಿ. ಸಿದ್ದರಾಮನಗೌಡ ಬಿನ್‌ ದೊಡ್ಡನಗೌಡ ಚನವಾಸಪುರ ಸಾಮಾನ್ಯ 

ny ಶ್ರೀ ಅಹ್ಮದ್‌ ಸಾಬ್‌ ಬಿನ್‌ ರಜಾಕ್‌ ಸಾಬ್‌ ಸಿರಿಗೇರಿ ಅಲ್ಲ ಸಂಖ್ಯಾತರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಥಿಕ ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 
ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಯೋಇ 309 ಪಿಟಿಪಿ 94, ದಿನಾಂಕ: 07-08-1995. 
2) ಸರ್ಕಾರಿ ಆದೇಶ ಸಂಖ್ಯೆಯೋಇ 65 ಯೋವಿವಿ 2009, ದಿನಾಂಕ: 25-09-09. 
3) ಮುಖ್ಯಮಂತ್ರಿಯವರ ಕಛೇರಿ ಟಿಪ್ಪಣಿ ಪತ್ರ ಸಂ: CM/PS/F-1744/2009 ದಿನಾಂಕ: 11/11/2009. 


ಪಿ.ಆರ್‌. 299 


ಪ್ರಸ್ತಾವನೆ : 

ಮೇಲೆ ಓದಲಾದ (1ರ ದಿನಾಂಕ: 07-08-1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿನ ಸದಸ್ಯರ ನಾಮ ನಿರ್ದೇಶನವನ್ನು ಮಾನ್ಯ ಮುಖ್ಯಮಂತ್ರಿಯವರು 
ಅನುಮೋದಿಸಿರುವಂತೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ 
ಮಾಡಲು ಸರ್ಕಾರ ತೀರ್ಮಾನಿಸಿದೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕಿಗೆ ಈ ಹಿ೦ದೆ ನಾಮ ನಿರ್ದೇಶನ ಮಾಡಿ ಹೊರಡಿಸಿದ ಸರ್ಕಾರಿ ಆದೇಶ 
ಸಂಖ್ಯೆ: ಯೋಇ 65 ಯೋವಿವಿ 2009 ದಿನಾಂಕ 02ನೇ ಜನವರಿ 2009 ರಂದು ಹೊರಡಿಸಿದ ಆದೇಶವನ್ನು ರದ್ದುಪಡಿಸಿ ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಯೋಇ 65 ಯೋವಿವಿ 2009, ಬೆಂಗಳೂರು, ದಿನಾಂಕ: 29ನೇ ಡಿಸೆಂಬರ್‌, 2011 

ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 

ಕೆಳಕಂಡ ಆರು ಜನರನ್ನು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೭೭ 









































ಕ್ರಸಂ. ಹೆಸರು ಮತ್ತು ವಿಳಾಸ ವರ್ಗ 
ಶ್ರೀ ಚಂದು ಪಕ್ಷೀರಪಾ, ಗಾಳಿ, 

1 ಸು ಹಿಂ.ವ 
ಸಾ: ಸಾತೇನಹಳ್ಳಿ, ತಾ: ಹಿರೇಕೆರೂರು 
ಶ್ರೀ ಪಾಲಾಕಗೌಡ ಹೆಚ್‌. ಪಾಟೀಲ 

2 ೨ KA ಸಾಮಾನ್ನ 
ಸಾ: ಮೇದೂರು, ತಾ: ಹಿರೇಕೆರೂರು ಠಿ 
ಶ್ರೀ ಶ್ರೀಕಾಂತ ಭೀಮರಾವ್‌ ಕುಲಕರ್ಣಿ, 

3 ಸಾಮಾನ್ನ 
ಸಾ: ರಟ್ಟಿಹಳ್ಳಿ, ತಾ: ಹಿರೇಕೆರೂರು ಠಿ 
ಶ್ರೀ ಅಶೋಕ ಹನುಂತಪ್ತಾ ಹೆಡಿಯಾಲ, 

4 6 ಎಸ್‌.ಟಿ 
ಸಾ: ಚಪರಹಳ್ಳಿ, ತಾ: ಹಿರೇಕೆರೂರು 

5 ಶ್ರೀಮತಿ ಗದಿಗೆವ ಶಿವಣ್ಣ ಗುತ್ತಲ, ಸಾ: ಮಾಸೂರು, ತಾ: ಹಿರೇಕೆರೂರು ಮಹಿಳೆ 
ಶ್ರೀ ಫೈರೋಜ್‌ ಅಬುಲ್‌ ಜಬ್ಬಾರ್‌ ಸಾಬ್‌ ಸವಣೂರು, 

6 ಗ ಎ: | ಅ.ಸಂ. 
ಸಾ: ಹಿರೇಕೆರೂರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 300 ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಥಿಕ ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಯೋಇ 309 ಪಿಟಿಪಿ 94, ದಿನಾಂಕ: 07-08-1995. 
2) ಮಾನ್ಯ ಮುಖ್ಯ ಮಂತ್ರಿಯವರ ಟಿಪ್ಪಣಿ ಪತ್ರ ಸಂ:  ಸಿ.ಎ೦/904/ಎನ್‌ಓಎಮ್‌/2011, ದಿನಾಂಕ: 
14.12.2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ದಿನಾಂಕ: 07-08-1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಯೋಇ 118 ಯೋವಿವಿ 2009, ಬೆಂಗಳೂರು, ದಿನಾಂಕ: 2ನೇ ಜನವರಿ, 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಸರ್ಕಾರದ ಆದೇಶ ಸಂಖ್ಯೆ ಯೋಇ 118 ಯೋವಿವಿ 2009, ದಿನಾಂಕ: 02.11.2009ರಂದು ಹೊರಡಿಸಿರುವ ಆದೇಶದ ಕ್ರಮ ಸಂಖ್ಯೆ: 2ರ 
ಶ್ರೀ ರಮೇಶ್‌ ಪೂಜಾರಿ, ಆರ್‌.ಆರ್‌. ಕಾಂಪ್ಲೆಕ್ಸ್‌, ಬಿ.ಹೆಚ್‌. ಕೈಮರ, ನ.ರಾ.ಪುರ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ, ಇವರ ನಾಮನಿದೇಶನವನ್ನು 
ರದ್ದುಗೊಳಿಸಿ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಆದ್ದರಿಂದ 
ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಕೆಡಿಪಿ ಸಮಿತಿಗೆ ಶ್ರೀ ರಮೇಶ್‌ ಪೂಜಾರಿ, ಆರ್‌.ಆರ್‌. ಕಾಂಪ್ಲೆಕ್ಸ್‌, ಬಿ.ಹೆಚ್‌. ಕೈಮರ್‌, ನ.ರಾ.ಪುರ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ, ಇವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಸದರಿಯವರ ಬದಲಾಗಿ ಈ ಕೆಳಕಂಡ ಹೆಸರನ್ನು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 
ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 


ಚಿಕ್ಕಮಗಳೂರು ಜಿಲ್ಲೆ: ನರಸಿಂಹರಾಜಪುರ ತಾಲ್ಲೂಕು: 











ಕಸಂ. ಈ ಮೊದಲು ಇದ್ದ ಸದಸ್ತರ ವಿವರ ನಾಮಕರಣ ಮಾಡಬೇಕಾದ ಸದಸ್ತರ ವಿವರ ವರ್ಗ 
ಶ್ರೀ ರಮೇಶ್‌ ಪೂಜಾರಿ, ಆರ್‌.ಆರ್‌. ಕಾಂಪ್ಲೆಕ್ಸ್‌ ಶ್ರೀ ಹೆಚ್‌.ಎಂ. ಆನಂದ್‌ ಬಿನ್‌ ಲೇಟ್‌ ಮಂಜಯ್ಯ, 
1 ಬಿ.ಹೆಚ್‌. ಕೈಮರ, ನ.ರಾ.ಪುರ ತಾಲ್ಲೂಕು, ಹೊರಬೈಲು (ನೆಲಗದ್ದೆ) ಮೂಡಬಾಗಿಲು ಅಂಚೆ, ಹಿಂ.ವರ್ಗ 
ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾ: ಚಿಕ್ಕಮಗಳೂರು ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 


ಪಿ.ಆರ್‌. 301 ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ವಿಷಯ : ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ 
ಅಧಿಕಾರೇತರ ಸದಸ್ಯರುಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಯೋಇ 309 ಪಿಟಿಪಿ 94, ದಿನಾಂಕ: 07-08-1995. 
2) ಮಾನ್ಯ ಮುಖ್ಯಮಂತ್ರಿ ರವರ ಪತ್ರ ಸಂ: ಮುಮಂ/369/ಅ.ಕಾ/2011, ದಿನಾಂಕ: 13/12/2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ದಿನಾಂಕ: 07-08-1995ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ 
ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ/ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು 
ರಚಿಸಲಾಗಿರುತ್ತದೆ. ಮಾನ್ಯ ಯೋಜನಾ ಸಚಿವರ ಶಿಫಾರಸ್ಸು ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವಂತೆ ಚಿತ್ರದುರ್ಗ ಜಿಲ್ಲೆಯ 
ಹೊಸದುರ್ಗ ತಾಲ್ಲೂಕು ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ತೀರ್ಮಾನಿಸಿದೆ 
ಆದ್ದರಿಂದ, ಈ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಯೋಇ 131 ಯೋವಿವಿ 2010, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2012 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವು ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ 
ಕೆಳಕಂಡ ಆರು ಜನರನ್ನು ತಾಲ್ಲೂಕಿನ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಚಿತ್ರದುರ್ಗ ಜಿಲ್ಲೆ: ಹೊಸದುರ್ಗ ತಾ: 






































ಕ್ರಸಂ. ಹೆಸರು ಮತ್ತು ವಿಳಾಸ ವರ್ಗ 
ಶ್ರೀ ದಾರಮಾದಪ್ಪ ಬಿನ್‌ ನಿಂಗಪ್ತ 

1 ಈ ಎ ಎಸ್‌.ಟಿ. 
ವೆಂಗಳಾಪುರ ಅಂಚೆ, ಶ್ರೀರಾಂಪುರ ಹೋಬಳಿ, ಹೊಸದುರ್ಗ ತಾ: 

2 ಶ್ರೀಮತಿ ಶ್ರೀದೇವಿ ಕೋಂ ರಮೇಶ್‌, ಶಿವಲಿಂಗಪ್ಪ ಬಡಾವಣೆ, ಹೊಸದುರ್ಗ ಟೌನ್‌, ಮಹಿಳೆ 

3 ಶ್ರೀ ಹೆಚ್‌.ಪಿ. ಸುರೇಶ್‌ಬಾಬು ಬಿನ್‌ ಹೊಂಬಣ್ರ ಹೊಸದುರ್ಗ ಅ.ಸಂ 
ಶ್ರೀ ಎಸ್‌. ಶಿವಪ್ರಸಾದ್‌ ಬಿನ್‌ ಶಿವರುದ್ರಯ್ಯ, 

4 ಣ್ಯ | ಸಾಮಾನ್ನ 
ಜಿ.ಎನ್‌. ಕೆರೆ, ಹೊಸದುರ್ಗ ತಾ: ಐ 
ಶ್ರೀ ಪಿ. ಶಶಿಕುಮಾರ ಬಿನ್‌ ಪುಟಪ, 

5 pk ಬಲು ಹಿಂ.ವರ್ಗ 
ಶಿವನೇಕಟ್ಟೆ, ಹೊಸದುರ್ಗ ತಾಲ್ಲೂಕು 

6 ಶ್ರೀ ಡಿ.ಆರ್‌. ಚಂದಪ ಬಿನ್‌ ರಾಮಪ, ಹೊಸದುರ್ಗ ಟೌನ್‌, ಸಾಮಾನ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಚಿಕ್ಕರಾಜು 
ಪಿ.ಆರ್‌. 302 ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಥಿಕ ಇಲಾಖೆ 


ಯುವಜನ ಸೇವಾ ಸಚಿವಾಲಯ 
ವಿಷಯ : 12ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಸೆಂಟರ್‌ ಫಾರ್‌ ಪಾಪ್ಯುಲೇಷನ್‌ ಡೈನಾಮಿಕ್ಸ್‌ ಸಂಸ್ಥೆ ರವರಿಂದ 
ಕೈಗೊಳ್ಳಲಾದ ಈಜುಕೊಳ ಮತ್ತು ಕ್ರೀಡಾಂಗಣಗಳ ನಿರ್ಮಾಣ ಯೋಜನೆಯು 2010-11ನೇ ಸಾಲಿನ 
ಮೌಲ್ಯಮಾಪನ ಕಾರ್ಯಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ: 20.12.2010ರ ಯುಸೇಇ 65 ಸಮನ 2010ನೇ ಸಂಖ್ಯೆಯ ಸರ್ಕಾರದ ಆದೇಶ. 
2. ದಿನಾಂಕ: 09.02.2011ರ ಯುಸೇಇ 65 ಸಮನ 2010ನೇ ಸಂಖ್ಯೆಯ ಸರ್ಕಾರದ ಆದೇಶ. 
3. ದಿನಾಂಕ: 29.04.2011ರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ನಿರ್ದೇಶಕರ 
ಡಿವೈಎಸ್‌ಎಸ್‌/ಟಿಎಫ್‌ಸಿ-2/2010-11ನೇ ಸಂಖ್ಯೆಯ ಪತ್ರ. 
4. ದಿನಾಂಕ: 26.09.2011ರ ಯುಸೇಇ 65 ಸಮನ 2010ನೇ ಸಂಖ್ಯೆಯ ಸರ್ಕಾರದ ಆದೇಶ. 
ದಿನಾಂಕ: 23.08.2011ರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ನಿರ್ದೇಶಕರ 
ಡಿವೈಎಸ್‌ಎಸ್‌/ಟಿಎಫ್‌ಸಿ-2/2011-12ನೇ ಸಂಖ್ಯೆಯ ಪತ್ರ. 
ಪ್ರಸ್ತಾವನೆ : 
12ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಈಜುಕೊಳ ಮತ್ತು ಕ್ರೀಡಾಂಗಣ 
ನಿರ್ಮಾಣಗಳ 2010-11ನೇ ಸಾಲಿನ ಮೌಲ್ಯಮಾಪನ ಕಾರ್ಯವನ್ನು ಕ 4,40,000/-ಗಳ ವೆಚ್ಚದಲ್ಲಿ ಕೈಗೊಳ್ಳಲು ಸೆಂಟರ್‌ ಫಾರ್‌ ಪಾಷ್ಕುಲೇಷನ್‌ 
ಡೈನಾಮಿಕ್ಸ್‌, ಕೋರಮಂಗಲ, ಬೆಂಗಳೂರು ಇವರಿಗೆ ವಹಿಸಿ ಮೇಲೆ ಓದಲಾದ (1) ಮತ್ತು (2)ರ ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. 
ಮೇಲೆ ಓದಲಾದ ಉಲ್ಲೇಖ (3)ರಲ್ಲಿನ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರ ಪತ್ರದ ಪ್ರಕಾರ ಮೇಲ್ಕಂಡ 
ಮೌಲ್ಯಮಾಪನ ವೆಚ್ಚವನ್ನು 4 ಕಂತುಗಳಲ್ಲಿ ಬಿಡುಗಡೆ ಮಾಡಬೇಕಾಗುತ್ತದೆ (ಮೊದಲನೇ ಕಂತು ಶೇ. 30 9 1,32,000 ಎರಡನೇ ಕಂತು ಶೇ. 20 ೪ 
88,000 ಮೂರನೇ ಕಂತು ಶೇ. 30 ₹ 132,000 ನಾಲ್ಕನೇ ಕಂತು ಶೇ. 20 ₹ 88,000) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೭೯ 





ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರು ಮೇಲೆ ಓದಲಾದ ಉಲ್ಲೇಖ (5)ರ ಪತ್ರದ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸಿ, 
ಸದರಿ ಮೌಲ್ಯಮಾಪನ ಕಾರ್ಯದ ಒಟ್ಟು ಮೊತ್ತವನ್ನು 4 ಕಂತುಗಳಲ್ಲಿ ಸಂಸ್ಥೆಗೆ ಬಿಡುಗಡೆ ಮಾಡಬೇಕಾಗುತ್ತದೆಯೆಂದೂ, ಸಂಸ್ಥೆಯು ಮೌಲ್ಯಮಾಪನ 
ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಈಗಾಗಲೇ ಕರಡು ವರದಿಯನ್ನು ಸಲ್ಲಿಸಿದೆಯೆಂದೂ, ಸಂಸ್ಥೆಯೊಂದಿಗೆ ಆಗಿರುವ ಕರಾರಿನ ಪ್ರಕಾರ 3 ಕಂತುಗಳ 
ಬಾಬ್ತು ಒಟ್ಟು ₹ 3,52,000/ಗಳನ್ನು ಪಾವತಿಸಲು ಆದೇಶ ಹೊರಡಿಸುವಂತೆ ಕೋರಿದ್ದರು. 

ಮೇಲೆ ಓದಲಾದ ಉಲ್ಲೇಖ(4)ರ ಆದೇಶದ ಮೂಲಕ ಮೌಲ್ಯಮಾಪನ ಮೊತ್ತದ ಮೊದಲನೇ ಕಂತು ಶೇ. 30 ರಷ್ಟು ಅಂದರೆ 
9 1,32,000ಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯ ಪ್ರಕಾರ ಈಗ ಎರಡನೇ 
ಕಂತು ಮತ್ತು ಮೂರನೇ ಕಂತುಗಳನ್ನು (ಎರಡನೇ ಕಂತು 9 88,000, ಮೂರನೇ ಕಂತು ₹ 1,32,000) ಒಟ್ಟು ಸೇರಿ 9 2,20,000ಗಳನ್ನು ಬಿಡುಗಡೆ 
ಮಾಡಬೇಕಾಗುತ್ತದೆ ಮತ್ತು ಕೊನೆಯ ಕಂತು ₹ 88,000ಗಳನ್ನು ಅಂತಿಮ ವರದಿ ಅಂಗೀಕೃತವಾದ ನಂತರ ಬಿಡುಗಡೆಗೊಳಿಸಬಹುದು. 

ಈ ಪ್ರಸ್ತಾವನೆಯಲ್ಲಿನ ವಿವರಣೆಗಳ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಯುಸೇಇ 65 ಸಮನ 2010, ಬೆಂಗಳೂರು, ದಿನಾಂಕ: 04.01.2012 

12ನೇ ಹಣಕಾಸಿನ ಆಯೋಗದ ಅನುದಾನದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಕೈಗೊಳ್ಳಲಾದ ಈಜುಕೊಳ 
ಮತ್ತು ಕ್ರೀಡಾಂಗಣ ನಿರ್ಮಾಣಗಳ ಕಾರ್ಯದ 2010-11ನೇ ಸಾಲಿನ ಮೌಲ್ಯಮಾಪನ ಕಾರ್ಯವನ್ನು ೪ 4,40,000/-ಗಳ ವೆಚ್ಚದಲ್ಲಿ ಕೈಗೊಳ್ಳಲು 
ಸೆಂಟರ್‌ ಫಾರ್‌ ಪಾಪ್ಯುಲೇಷನ್‌, ಕೋರಮಂಗಲ, ಬೆಂಗಳೂರು, ಈ ಸಂಸ್ಥೆಗೆ ವಹಿಸಲಾಗಿದ್ದು, ಸಂಸ್ಥೆಯು ಮೌಲ್ಯಮಾಪನ ಕಾರ್ಯದ ಕರಡು 
ವರದಿಯನ್ನು ಸಲ್ಲಿಸಿರುವುದರಿಂದ ಒಟ್ಟು ಮೊತ್ತದ ಎರಡನೇ ಮತ್ತು ಮೂರನೇ ಕಂತಾಗಿ ಕ್ರಮವಾಗಿ ₹9 88,000 ಮತ್ತು ₹ 1,32,000 ಸೇರಿ ಒಟ್ಟು ₹ 
2,20,000ಗಳನ್ನು (ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಮಾತ್ರ) ಈ ಸಂಸ್ಥೆಗೆ ಬಿಡುಗಡೆ ಮಾಡಲು ಈ ಮೂಲಕ ಆದೇಶಿಸಲಾಗಿದೆ. 

ಒಟ್ಟು ಮೌಲ್ಯಮಾಪನ ಕಾರ್ಯದ ಉಳಿದ ಕೊನೆಯ ಕಂತು ಕ್‌ 88,000ಗಳನ್ನು ಅಂತಿಮ ವರದಿ ಸ್ವೀಕೃತಗೊ೦ಡ ನಂತರ ಬಿಡುಗಡೆ 
ಮಾಡಲಾಗುವುದು. ಈ ಸಂಬಂಧ ಮೇಲ್ಕಂಡ ವೆಚ್ಚವನ್ನು 2011-12ನೇ ಸಾಲಿನ ಲೆಕ್ಕಶೀರ್ಷಿಕೆ “4202-03-102-0-03-386 (ಬಂಡವಾಳ ವೆಚ್ಚ 
ಒಳಾಂಗಣ ಕ್ರೀಡಾಂಗಣಗಳ ನಿರ್ಮಾಣಗಳ)” ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ದಿನಾಂಕ 30.12.2011ರ ಯುಸೇಇ 4272 ಐಎಫ್‌ಎ 2011ನೇ ಸಂಖ್ಯೆಯ ಟಿಪ್ಪಣೆ ಮೂಲಕ ಈ ಇಲಾಖೆಯ ಆಂತರಿಕ 
ಆರ್ಥಿಕ ಸಲಹೆಗಾರರು ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಶ್ರೀನಿವಾಸ್‌ 
ಪಿ.ಆರ್‌. 303 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯುವಜನ ಸೇವಾ ಇಲಾಖೆ 


ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವಾಲಯ 
ವಿಷಯ : ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ ದರ್ಜೆ ಸಹಾಯಕ, ಪಶುಆಸ್ಪತ್ರೆ, ಬ್ಯಾಗವಾಟ, ಮಾನ್ವಿ ತಾಲ್ಲೂಕು, 
ರಾಯಚೂರು ಜಿಲ್ಲೆ (ಪ್ರಸ್ತುತ ಸರ್ಕಾರಿ ಸೇವೆಯಿ೦ದ ವಜಾಗೊಂಡಿರುವ) ಇವರು ಸಲ್ಲಿಸಿರುವ ಮೇಲ್ಮನವಿ ಬಗ್ಗೆ. 
ಓದಲಾಗಿದೆ: (1) ಆದೇಶ ಸಂಖ್ಯೆ: ಜಿಪರಾ/ಸಿಸಿಎ/3456/2006-07, ದಿನಾ೦ಕ 30-08-2006. 

(2) ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರ ಎರುದ್ಧ ಸಿವಿಲ್‌ ಜಡ್‌ 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಾನ್ವಿ, ಇಲ್ಲಿ ದಾಖಲಾದ ಅಪರಾಧ ಮೊಕದ್ದಮೆ ಸಂಖ್ಯೆ 
(C.C.no.) 506/2006, ತೀರ್ಪು ದಿನಾಂಕ: 17-04-2010. 

(3) ಕಛೇರಿ ಆದೇಶ ಸಂಖ್ಯೆ:ಅಪಸಂ/ಜಾಗೃತ/ವಿವ-12/2006-2007, ದಿನಾಂಕ, 08-03-2011, 

(4) ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಮೇಲ್ಮನವಿ ದಿನಾಂಕ: 
03-06-2011. 


೫ 


[C2 


ಪ್ರಸ್ತಾವನೆ : 

ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ ದರ್ಜೆ ಸಹಾಯಕರು, ಪಶು ಆಸ್ಪತ್ರೆ ಬ್ಯಾಗವಾಟ, ಮಾನ್ವಿ ತಾಲ್ಲೂಕು, ರಾಯಚೂರು ಜಿಲ್ಲೆ 
ಇವರು ದಿನಾಂಕ: 15-08-2006ರಂದು ಸದರಿ ಪಶು ಆಸ್ಪತ್ರೆಯ ಪ್ರಭಾರಿ ಸಹಾಯಕ ನಿರ್ದೇಶಕರಾದ ಡಾ| ಶಂಕರ ಗುಳೇದಗುಡ್ಡ ಇವರನ್ನು ಅವಾಚ್ಯ 
ಹಾಗೂ ಅಶ್ಲೀಲ ಶಬ್ದಗಳಿಂದ ಬೈದು, ಅವರ ಅಂಗಿ ಹಿಡಿದು ಎಳೆದಾಡಿ ರೋಲರ್‌ ಕಟ್ಟಿಗೆಯಿಂದ ಎಡ ತೊಡೆಗೆ ಆಸ್ಪತ್ರೆಯ ಸಿಬ್ಬಂದಿಯ ಸಮ್ಮುಖದಲ್ಲಿ 
ಹೊಡೆದು ಜೀವ ಬೆದರಿಕೆ ಹಾಕಿದರೆಂದು ಅವರ ವಿರುದ್ಧ ಮಾನ್ವಿ ಪೊಲೀಸ್‌ ಠಾಣೆಯಲ್ಲಿ ಅಪರಾಧ ಸಂಖ್ಯೆ:160/2006ರಲ್ಲಿ ಭಾರತೀಯ ದಂಡ 
ಸಂಹಿತೆ ಕಲಂ 504, 353, 324 ಮತ್ತು 506ರಡಿ ದೂರು ದಾಖಲಾದ ಪ್ರಯುಕ್ತ ಮಾನ್ವಿ ಪೊಲೀಸ್‌ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರು (ಕಾನೂನು 
ಸುವ್ಯವಸ್ಥೆ) ಆಪಾದಿತ ನೌಕರರನ್ನು ದಸ್ತಗಿರಿ ಮಾಡಿ ದಿನಾಂಕ: 15-08-2006ರಂದು ಪ್ರಥಮ ವರ್ತಮಾನ ವರದಿ (ಎಫ್‌.ಐ.ಆರ್‌) ದಾಖಲಿಸಿ ಅದೇ 
ದಿನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುತ್ತಾರೆ. ಈ ಸಂಬಂಧ ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಆದೇಶದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳು. ಜಿಲ್ಲಾ ಪಂಚಾಯತ್‌, ರಾಯಚೂರು ಇವರು ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ದಿನಾಂಕ: 15-08-2006ರಿಂದ 17-08-2006 
ರವರೆಗೆ 2 ದಿವಸ ಅಂದರೆ 48 ಗಂಟೆಗಳವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದರಿಂದ ಹಾಗೂ ಮಾನ್ವಿ ಪೊಲೀಸ್‌ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರು 
(ಕಾನೂನು ಸುವ್ಯವಸ್ಥೆ) ನೌಕರರ ವಿರುದ್ಧ ಅಪರಾಧ ಸಂಖ್ಯೆ 160/2006ರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್‌ ತನಿಖೆಯನ್ನು 
ಕೈಗೊಂಡಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 10(2)(ಎ)ರ 
ಪ್ರಕಾರ ತನಿಖೆಯನ್ನು ಕಾಯ್ದಿರಿಸಿ, ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ ದರ್ಜೆ ಸಹಾಯಕರು ಇವರನ್ನು ನ್ಯಾಯಾಂಗ ಬಂಧನದಲ್ಲಿರಿಸಿದ 
ದಿನಾಂಕ: 15-08-2006ರಿಂದಲೇ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತ್ತುಗೊಳಿಸಿರುತ್ತಾರೆ. 


೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ ದರ್ಜೆ ಸಹಾಯಕರು, ಇವರ ವಿರುದ್ಧ ಮಾನ್ವಿ ಪೊಲೀಸ್‌ ಠಾಣೆ ಆರಕ್ಷಕ ಉಪ ನಿರೀಕ್ಷಕರು 
(ಕಾನೂನು ಸುವ್ಯವಸ್ಥೆ) ಜೆ.ಎಂ.ಎಫ್‌.ಸಿ. ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ಅಪರಾಧ ಮೊಕದ್ದಮೆ ಸಂಖ್ಯೆ: 506/2006ಕ್ಕೆ ಸಂಬಂಧಿಸಿದಂತೆ 
ನ್ಯಾಯಾಲಯವು ದಿನಾಂಕ: 17-04-2006ರಂದು ನೀಡಿರುವ ಆದೇಶದಲ್ಲಿ ನೌಕರರು ಅಪರಾಧಿ ಎಂದು ಸಾಬೀತಾಗಿ ಬಂದೀಖಾನೆ ಶಿಕ್ಷೆಗೆ 
ಒಳೆಗಾದ್ದರಿಂದ ನೌಕರರನ್ನು ಸರ್ಕಾರಿ ಸೇವೆಯಲ್ಲಿ ಮುಂದುವರೆಸುವ ಅಗತ್ಯವಿಲ್ಲವೆಂದು ತೀರ್ಪು ನೀಡಿದೆ. 

ಮೇಲೆ ಕ್ರಮ ಸಂಖ್ಯೆ(3)ರಲ್ಲಿ ಓದಲಾದ ಆದೇಶದಲ್ಲಿ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ 

ಇಲಾಖೆ, ಬೆಂಗಳೂರು ಇವರು ಮಾನ್ವಿಯ ಸಿವಿಲ್‌ ಜಡ್ಜ್‌ ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ 
ದರ್ಜೆ ಸಹಾಯಕರು ಇವರಿಗೆ ಭಾರತೀಯ ದಂಡ ಸಂಹಿತೆ (1.P.೦.) 504, 324, 353ರಡಿ ಹಾಗೂ ಕ್ರಿಮಿನಲ್‌ ಸಂಹಿತೆ (೦.ಔ.P.೦) 428 ರಲ್ಲಿ 
ದಂಡನೆ ವಿಧಿಸಿರುವುದರಿಂದ ಮತ್ತು ಸುತ್ತೋಲೆ ಸಂಖ್ಯೆ; ಸಿಆಸುಇ 9 ಸೇಇವಿ 95, ದಿನಾಂಕ: 26-06-1998ರನ್ವಯ ಸರ್ಕಾರಿ ಸೇವೆಯಲ್ಲಿ ಸಲ್ಲದ 
ರೀತಿಯಲ್ಲಿ ನಡೆದುಕೊಂಡಿರುವುದರಿಂದ, ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ತನೆ) ನಿಯಮಗಳು, 
1966ರ ನಿಯಮ 3(0(1)(1)ರನ್ವಯ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ 
ನಿಯಮ 8 (1) ಮತ್ತು 14(1) ಪ್ರಕಾರ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (4)ರನ್ವಯ ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ಇವರು ದಿನಾಂಕ: 08-03-2011ರ ಆದೇಶದಲ್ಲಿ ಸೇವೆಯಿಂದ 

ವಜಾಗೊಳಿಸಿರುವುದನ್ನು ಪ್ರಶ್ನಿಸಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 
18ರನ್ವಯ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ಅದರಲ್ಲಿ ಈ ಕೆಳಕಂಡ ಅಂಶಗಳನ್ನು ಪ್ರಸ್ತಾಪಿಸಿರುತ್ತಾರೆ. 

(ಗ... ಸಿ.ಸಿ.ಸಂಖ್ಯೆ, 506/2006 ಪ್ರಕರಣದಲ್ಲಿ ಸಿವಿಲ್‌ ಜಡ್ಜ್‌ ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಾನ್ವಿ ದಿನಾಂಕ: 17-04-2010 
ರಂದು ನೀಡಿರುವ ಆದೇಶದಲ್ಲಿ ಶಿಕ್ಷೆಗೆ ಗುರಿಪಡಿಸಿದ್ದು ಸದರಿ ಆದೇಶದ ವಿರುದ್ಧ ಪ್ರಧಾನ ಸೆಷನ್ಸ್‌ ನ್ಯಾಯಾಧೀಶರು, ರಾಯಚೂರು 
ಇಲ್ಲಿ ಕ್ರಿಮಿನಲ್‌ ಅಪೀಲು ಸಂಖ್ಯೆ: 23/2006 ಸಲ್ಲಿಸಿದ್ದು ಈ ಸಂಬ೦ಧ ಮಾನ್ಯ ನ್ಯಾಯಾಲಯ ದಿನಾಂಕ: 10-05-2010 ರಂದು 
ನೀಡಿರುವ ಆದೇಶದಲ್ಲಿ ದಂಡನೆಯನ್ನು (Sentence) ಒಂದು ವರ್ಷದ ಅವಧಿಗೆ ತಡೆಹಿಡಿದಿರುತ್ತದೆ. 

(1) ದಿನಾಂಕ: 08-03-2011ರ ಆದೇಶದಲ್ಲಿ ಸೇವೆಯಿಂದ ವಜಾಗೊಳಿಸಿರುವುದು ಕಾನೂನುಬಾಹಿರವಾಗಿರುತ್ತದೆ. 

(1) ತಮ್ಮ ಹಾಗೂ ಮಾನ್ವಿ ಪಶುಆಸ್ಪತ್ರೆಯ ಪ್ರಭಾರಿ ಸಹಾಯಕ ನಿರ್ದೇಶಕರಾದ ಡಾ| ಶಂಕರ ಗುಳೇದಗುಡ್ಡ ನಡುವೆ ವೈಯಕ್ತಿಕ 
ಮೈಮನಸ್ಯ ಇರುತ್ತದೆ. 

(iv) ದಿನಾಂಕ: 08-03-2011ರ ಕಛೇರಿ ಆದೇಶವು ವಿವರವಾದ ಆದೇಶವಾಗಿರುವುದಿಲ್ಲ. 

ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 14()ರಲ್ಲಿ ಒಬ್ಬ ಸರ್ಕಾರಿ 

ನೌಕರನು ಕ್ರಿಮಿನಲ್‌ ನಡತೆಗಾಗಿ ದೋಷಾರೋಪಣೆಗಾಗಿ ಶಿಕ್ಷೆಗೆ ಒಳಪಟ್ಟಾಗ ಸದರಿ ನಿಯಮ 1! ಮತ್ತು 12ರಲ್ಲಿ ಏನೇ ಒಳಗೊಂಡಿದ್ದರೂ ಸಹ ಅಂತಹ 
ಸರ್ಕಾರಿ ನೌಕರನ ಮೇಲೆ ಇಲಾಖಾ ವಿಚಾರಣೆ ಮಾಡದೇ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ರೀತಿ ಪ್ರಕರಣದಲ್ಲಿ 
ಅನುಸರಿಸಬೇಕಾದ ಕ್ರಮ ಬಗ್ಗೆ ಸುತ್ತೋಲೆ ಸಂಖ್ಯೆ: ಡಿಪಿಎಆರ್‌ 9 ಎಸ್‌ಡಿಇ 95 ದಿನಾಂಕ: 26-06-1996 ಮತ್ತು ಡಿಪಿಎಆರ್‌ 8 ಎಸ್‌ಡಿಇ 
2000(ಇ), ದಿನಾಂಕ: 29-08-2000ರಲ್ಲಿ ಸೂಚನೆಗಳನ್ನು ನೀಡಿದೆ. 
ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ಇವರು ವಜಾ ಆದೇಶ ಪ್ರಶ್ನಿಸಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಸರ್ಕಾರ ಸಮಗ್ರವಾಗಿ ಪರಿಶೀಲಿಸಿದೆ. 
ಅಪೀಲುದಾರರು ಅಪರಾಧ ಪ್ರಕರಣ ಸಂಖ್ಯೆ 0.0.80. 506/2006ರಲ್ಲಿ ಸಿವಿಲ್‌ ಜಡ್ಜ್‌ ಮತ್ತು ಜೆ.ಎಂ.ಎಫ್‌.ಸಿ., ನ್ಯಾಯಾಲಯ, ಮಾನ್ವಿ ಅವರನ್ನು 
ದಂಡನೆಗೆ ಗುರಿಪಡಿಸಿದ್ದು ಸದರಿ ದಂಡನಾದೇಶದ ವಿರುದ್ಧ ಪ್ರಧಾನ ಸೆಷನ್ಸ್‌ ನ್ಯಾಯಾಧೀಶರು, ರಾಯಚೂರು ಇಲ್ಲಿ ಕ್ರಿಮಿನಲ್‌ ಅಪೀಲು ಸಂಖ್ಯೆ: 
23/2010ನ್ನು ಸಲ್ಲಿಸಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಾಂಕ: 17-05-2010ರಂದು ನೀಡಿರುವ ಆದೇಶದಲ್ಲಿ ನ್ಯಾಯಾಲಯವು ಈ 
ಕೆಳಕಂಡಂತೆ ತಿಳಿಸಿದೆ. 
“that the impugned order on sentence stands suspended for period of one 
year or till disposal of this appeal................... i 
ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ಇವರು ಮೇಲ್ಮನವಿ ದಾಖಲಿಸಿದ್ದ ಪ್ರಧಾನ ಸೆಷನ್ಸ್‌ ನ್ಯಾಯಾಧೀಶರು, ರಾಯಚೂರು ಇಲ್ಲಿ ಕ್ರಿಮಿನಲ್‌ 
ಅಪೀಲು ಸಂಖ್ಯೆ: 23/2010 ಇನ್ನೂ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಅಪೀಲುದಾರರನ್ನು ಅಧೀನ ನ್ಯಾಯಾಲಯ (ಸಿವಿಲ್‌ ಜಡ್ಜ್‌ ಮತ್ತು 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ) ಶಿಕ್ಷೆಗೆ ಗುರಿಪಡಿಸಿದ್ದನ್ನು ಮೇಲಿನ ನ್ಯಾಯಾಲಯ ರದ್ದುಪಡಿಸಿರುವುದಿಲ್ಲ ಕೇವಲ ದಂಡನಾದೇಶ 
ನಿಲಂಬಲನೆಯಲ್ಲಿಟ್ಟಿದೆ. ಆದ್ದರಿಂದ ಅಪೀಲುದಾರರು ತಮ್ಮನ್ನು ಎಲ್ಲಾ ಆರೋಪಗಳಿಂದ ನ್ಯಾಯಾಲಯ ಮುಕ್ತರನ್ನಾಗಿಸಿದೆ ಎನ್ನುವುದು 
ಸಮರ್ಪಕವಾಗಿರುವುದಿಲ್ಲ ಆದ್ದರಿಂದ, ಅಪೀಲುದಾರರ ವಾದದಲ್ಲಿ (೦೦೧1691000) ಹುರುಳಿರುವುದಿಲ್ಲ. 

ನೇಮಕಾತಿ ಹಾಗೂ ಶಿಸ್ತು ಪ್ರಾಧಿಕಾರವಾದ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಅಪೀಲುದಾರರನ್ನು 

(ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌) ದಿನಾಂಕ: 08-03-2011 ರಂದು ಸೇವೆಯಿಂದ ವಜಾ ಮಾಡಿರುವ ದಂಡನಾದೇಶ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು, ನಿಯಮ 1401ರ ಪ್ರಕಾರ ಇದೆ ಮತತು ಸುತ್ತೋಲೆ ಸಂಖ್ಯೆ: ಡಿಪಿಎಆರ್‌ 9 ಎಸ್‌ಡಿಇ 95, ದಿನಾಂಕ: 26-06-1996 ಹಾಗೂ 
ಡಿಪಿಎಆರ್‌ 8 ಎಸ್‌ಡಿಇ 2000-1 ದಿನಾಂಕ: 29-08-2000 ಗಳನ್ಹಯ ಇರುತ್ತದೆ. ಆದ್ದರಿಂದ ಅಪೀಲುದಾರರ ವಾದದಲ್ಲಿ ಹುರುಳಿರುವುದಿಲ್ಲ. 

ಅಪೀಲುದಾರರಿಗೆ ಮಾನ್ವಿಯ ಸಿವಿಲ್‌ ಜಡ್ಜ್‌ ಮತ್ತು ಜೆ.ಎಂ.ಎಫ್‌.ಸಿ., ನ್ಯಾಯಾಲಯ ಭಾರತೀಯ ದಂಡ ಸಂಹಿತೆ 10.0 504, 324, 

353ರಡಿ ಹಾಗೂ ಕ್ರಿಮಿನಲ್‌ ಸಂಹಿತೆ ೦.೧.೧.೦. 428ರಲ್ಲಿ ದಂಡನೆ ವಿಧಿಸಿದ್ದು, ಅದನ್ನು ಅಪೀಲುದಾರರು ಅನುಭವಿಸಿರುತ್ತಾರೆ ಈ ರೀತಿ ಪ್ರಕರಣಗಳಲ್ಲಿ 
ವಿವರವಾದ ಆದೇಶ ಹೊರಡಿಸುವ ಅಗತ್ಯವಿರುವುದಿಲ್ಲ. ಅಪೀಲುದಾರರಿಗೆ ಮಾನ್ವಿಯ ಸಿವಿಲ್‌ ಜಡ್ಜ್‌ ಮತ್ತು ಜೆ.ಎಂ.ಎಫ್‌.ಸಿ., ನ್ಯಾಯಾಲಯ ಶಿಕ್ಷೆ 
ವಿಧಿಸಿದ್ದು ಅದನ್ನು ರಾಯಚೂರಿನ ಪ್ರಧಾನ ಸೆಷನ್ಸ್‌ ನ್ಯಾಯಾಲಯ ತಡೆಹಿಡಿದಿದ್ದು ಸದರಿ ಪ್ರಕರಣ ಇನ್ನೂ ಬಾಕಿ ಇರುವುದರಿಂದ ಅಪೀಲುದಾರರು 
ಆರೋಪದಿಂದ ಸಂಪೂರ್ಣ ಮುಕ್ತರಾಗಿಲ್ಲ. ಈ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರವು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೮೧ 





ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ ಇವರನ್ನು ಸೇವೆಯಿಂದ ವಜಾಗೊಳಿಸಿರುವ ಆದೇಶ ಸ್ಥಿರೀಕರಿಸಲು ಮತ್ತು ಅವರು ಸಲ್ಲಿಸಿರುವ ಮೇಲ್ಮನವಿಯನ್ನು 
ತಿರಸ್ಕರಿಸಲು ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 124 ಪಅವಿ 2011, ಬೆ೦ಗಳೂರು, ದಿನಾಂಕ: 30ನೇ ಡಿಸೆಂಬರ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ನಿರ್ದೇಶಕರು ಹಾಗೂ ಶಿಸ್ತು 
ಪ್ರಾಧಿಕಾರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆ೦ಗಳೂರು ಇವರು ಕಛೇರಿ ಆದೇಶ ಸಂಖ್ಯೆ: ಆಪಸಂ/ಜಾಗೃತ/ವಿವ-12/2006-2007, 
ದಿನಾಂಕ: 08-03-2011ರಲ್ಲಿ ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌, ದ್ವಿತೀಯ ದರ್ಜೆ ಸಹಾಯಕರು, ಪಶು ಆಸ್ಪತ್ರೆ, ಬ್ಯಾಗವಾಟ, ಮಾನ್ವಿ ತಾಲ್ಲೂಕು, 
ರಾಯಚೂರು ಜಿಲ್ಲೆ ಇವರನ್ನು ಸೇವೆಯಿಂದ ವಜಾ ಮಾಡಿರುವ ಆದೇಶವನ್ನು ಸ್ಥಿರೀಕರಿಸಿ ಅದನ್ನು ಎತ್ತಿಹಿಡಿದಿರುವುದಲ್ಲದೆ ಸದರಿ ವಜಾ ಆದೇಶವನ್ನು 
ಪ್ರಶ್ನಿಸಿ ಶ್ರೀ ಮುತ್ತುರಾಜ್‌ ಆರ್‌. ಕಂದಗಲ್‌ರವರು ದಿನಾಂಕ: 03-06-2011ರಂದು ಸರ್ಕಾರಕ್ಕೆ ಸಲ್ಲಿಸಿದ್ದ (Appeal) ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ನಾಗರಾಜ 
ಪೀಠಾಧಿಕಾರಿ-2 
ಪಿ.ಆರ್‌. 304 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
(ಪಶುಸಂಗೋಪನೆ-ಎ) 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಹಾವೇರಿ ತಾಲ್ಲೂಕ ಎಕ್ಕುಂಬಿ - ಮೊಳಕಾಲ್ಮೂರ ರೈಲು ಮಾರ್ಗದಲ್ಲಿನ ಎಲ್‌ಸಿ ಸಂಖ್ಯೆ: 237ರ ಬದಲಾಗಿ ರಸ್ತೆ 
ಮೇಲು ಸೇತುವೆಯ ಅಪ್ರೋಚ್‌ ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಲೋಇ 30 ಸಿಬಿಆರ್‌ 2010 ದಿನಾಂಕ: 04-08-2010. 
2) ಸರ್ಕಾರದ ಆದೇಶ ಸಂಖ್ಯೆ; ಲೋಇ 222, ಸಿಎನ್‌ಹೆಚ್‌ 2010 ದಿನಾಂಕ: 16-11-2010. 
3) ಸರ್ಕಾರದ ಆದೇಶ ಸಂಖ್ಯೆ; ಮೂಅಇ 122 ರಾರಾಹೆ 2009, ಬೆಂಗಳೂರು, ದಿನಾಂಕ: 16-07-2011. 
4) ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 122 ರಾರಾಹೆ 2009, ಬೆ೦ಗಳೂರು, ದಿನಾ೦ಕ: 30-08-2011. 
5) ಸರ್ಕಾರದ ಪತ್ರ ಸಂಖ್ಯೆ: ಮೂಅಇ 112 ರಾರಾಹೆ 2009, ಬೆಂಗಳೂರು, ದಿನಾಂಕ: 23-09-2011. 
6) ಪತ್ರ ಸಂ: ಕಾನಿಇಂ/ ಲೋಇಹಾ/ಲೋಇ/ ಭೂಸ್ವಾ/ ಎಬಿ-4/ 2011-12/ 2313 ದಿನಾಂಕ : 21-09-2011 
ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ 
ಇಲಾಖೆ, ಹಾವೇರಿ ಇವರಿಂದ. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಸಂ. (1ರ ಆದೇಶದಲ್ಲಿ ಹಾವೇರಿ ತಾಲ್ಲೂಕ ಎಕ್ಕುಂಬಿ - ಮೊಳಕಾಲ್ಮೂರ ರೈಲು ಮಾರ್ಗದಲ್ಲಿ ಬರುವ ಎಲ್‌ಸಿ ಸಂಖ್ಯೆ 
- 237 ರ ಬದಲಾಗಿ ರಸ್ತೆ ಮೇಲು ಸೇತುವೆಯ ಅಪ್ರೋಚ್‌ ರಸ್ತೆ ನಿರ್ಮಾಣಕ್ಕೆ ಮೆ. ರೈಟ್ಸ್‌ ಸಂಸ್ಥೆಯು ತಯಾರಿಸಿರುವ ರೂ. 23.00 ಕೋಟಿಗಳ 
ಅ೦ದಾಜು ವೆಚ್ಚದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಹಾಗೂ ರೇಲ್ವೆ ಮಂತ್ರಾಲಯ ಶೇಕಡ 50: 50 ರಷ್ಟು ವೆಚ್ಚವನ್ನು ಭರಿಸುವ ಷರತ್ತಿಗೊಳಪಟ್ಟು 
ಲೋಕೋಪಯೋಗಿ ಇಲಾಖೆಯು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 


2: ಮೇಲೆ ಓದಲಾದ ಕ್ರ. ಸಂ. (2)ರ ಆದೇಶದಲ್ಲಿ ಲೋಕೋಪಯೋಗಿ ಇಲಾಖೆಯು ಕಾಮಗಾರಿಯನ್ನು ರೂ. 22.01 ಕೋಟಿಗಳಿಗೆ 
ಗುತ್ತಿಗೆಯನ್ನು ಗುತ್ತಿಗೆದಾರರಾದ ಶ್ರೀ ರಾಜಣ್ಣ ಶಿವಕುಮಾರ್‌, ಇವರಿಗೆ ವಹಿಸಿದೆ. 
3. ಮೇಲೆ ಓದಲಾದ ಕ್ರಸಂ. 3 ಮತ್ತು 4 ರ ಸರ್ಕಾರಿ ಆದೇಶಗಳಲ್ಲಿ ಕ್ರಮವಾಗಿ ರೂ. 500.00 ಮತ್ತು 300.00 ಲಕ್ಷಗಳನ್ನು ಒಟ್ಟು 


ರೂ. 800.00 ಲಕ್ಷಗಳನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ 
ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

4. ಮೇಲೆ ಓದಲಾದ ಕ್ರಸಂ. (5)ರ ಸರ್ಕಾರದ ಪತ್ರದಲ್ಲಿ ಮುಖ್ಯ ಅಭಿಯಂತರರು, ಲೋಕೋಪಯೋಗಿ, ಬಂದರು ಹಾಗೂ 
ಒಳನಾಡು ಜಲಸಾರಿಗೆ ಇಲಾಖೆ, ಸಂಪರ್ಕ ಮತ್ತು ಕಟ್ಟಡ (ಉ). ಧಾರವಾಡ ಇವರಿಗೆ ಬರೆದಿರುವ ಪತ್ರದಲ್ಲಿ ಎಲ್‌.ಸಿ. ಸಂ. 237 ರ ಮೇಲು 
ಸೇತುವೆಯ ಕೂಡು ರಸ್ತೆ ನಿರ್ಮಾಣಕ್ಕೆ ಬಿಡುಗಡೆಗೊಳಿಸಿರುವ ಅನುದಾನದಲ್ಲಿ ಯಾವ ಯಾವ ಕಾಮಗಾರಿಗೆ ಎಷ್ಟು ಮೊತ್ತ ವೆಚ್ಚ ಮಾಡಿರುವ 
ವಿವರಗಳು ಹಾಗೂ ಕಾಮಗಾರಿಯು ಭೌತಿಕ ಪ್ರಗತಿಯ ಪೂರ್ಣ ವಿವರಗಳನ್ನು ಕಳುಹಿಸುವಂತೆ ಕೋರಲಾಗಿತ್ತು ಆದರೆ ಮುಖ್ಯ ಅಭಿಯಂತರರು, 
ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಸಂಪರ್ಕ ಮತ್ತು ಕಟ್ಟಡ (ಉ). ಧಾರವಾಡ ಇವರಿಂದ ಮಾಹಿತಿ 
ಸ್ವೀಕೃತವಾಗಿಲ್ಲ. 

5 ಮೇಲೆ ಓದಲಾದ ಕ್ರಸಂ. (6)ರ ಪತ್ರದಲ್ಲಿ ಕಾರ್ಯನಿರ್ವಾಹಕ, ಇಂಜನಿಯರ್‌, ಲೋಕೋಪಯೋಗಿ, ಬಂದರು ಹಾಗೂ 
ಒಳನಾಡು ಜಲಸಾರಿಗೆ ಇಲಾಖೆ, ಹಾವೇರಿ, ಇವರು ದಿನಾಂಕ: 16-07-2011ರ ಸರ್ಕಾರದ ಆದೇಶದಲ್ಲಿ ಬಿಡುಗಡೆ ಮಾಡಿದ ರೂ. 300.00 ಲಕ್ಷಗಳ 
ಅನುದಾನದಲ್ಲಿ ಭೂಸ್ವಾಧೀನ ವೆಚ್ಚಕ್ಕೆ 108.10 ಲಕ್ಷ ಹಾಗೂ ಕಾಮಗಾರಿ ವೆಚ್ಚ ರೂ. 19174 ಲಕ್ಷಗಳು ಮತ್ತು ಜಾಹೀರಾತು ವೆಚ್ಚ ರೂ. 0.16 ಲಕ್ಷಗಳು 
ಖರ್ಚು ಮಾಡಲಾಗಿದೆಯೆಂದು ಮತ್ತು ಕಾಮಗಾರಿಯು ಪ್ರಗತಿಯಲ್ಲಿದ್ದು ವಿದ್ಯುತ್‌, ಒಳಚರಂಡಿ, ಮಾರ್ಗ ಬದಲಾವಣೆ ಮತ್ತು ಗುತ್ತಿಗೆದಾರರಿಗೆ ಬಿಲ್ಲನ್ನು 
ಪಾವತಿಸುವ ಸಲುವಾಗಿ ಒಟ್ಟು 400.00 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

6. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


೫೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಮೂಅಇ 122 ರಾರಾಹೆ 2009, ಬೆಂಗಳೂರು, ದಿನಾಂಕ 15-12-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಹಾವೇರಿ ತಾಲ್ಲೂಕ ಎಕ್ಕುಂಬಿ-ಮೊಳಕಾಲ್ಮೂರ ರೈಲು ಮಾರ್ಗದಲ್ಲಿ ಬರುವ ಎಲ್‌ಸಿ 
ಸಂಖ್ಯೆ: 237ರ ಬದಲಾಗಿ ರಸ್ತೆ ಮೇಲು ಸೇತುವೆಯ ಅಪ್ರೋಚ್‌ ರಸ್ತೆ ನಿರ್ಮಾಣದ ಕಾಮಗಾರಿಗೆ ರಾಜ್ಯ ಸರ್ಕಾರದ ಪಾಲಿನ ಮೊತ್ತದ ಶೇಕಡ 50ರಷ್ಟು 
ಮೊತ್ತದಲ್ಲಿ ರೂ. 77.20 ಲಕ್ಷಗಳನ್ನು (ಎಪ್ಪತ್ತೇಳು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳು ಮಾತ್ರ) 2011-12 ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 
“5465-01-190-3-04- (ಯೋಜನೆ)-211-ಕೆ-ರೈಡ್‌ ಬಂಡವಾಳ” ಇದರ ಅಡಿಯಲ್ಲಿ ರಸ್ತೆ ಮೇಲುಸೇತುವೆ/ಕೆಳಸೇತುವೆಗಳ ನಿರ್ಮಾಣಕ್ಕೆ 
ಒದಗಿಸಿರುವ ರೂ. 21.49 ಕೋಟಿಗಳಿ೦ದ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, ಜಲಸಾರಿಗೆ ಇಲಾಖೆ, 
ಹಾವೇರಿ ವಿಭಾಗ, ಹಾವೇರಿ ಇವರಿಗೆ ಬಿಡುಗಡೆ ಮಾಡಿದೆ. 

2. ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, ಜಲಸಾರಿಗೆ ಇಲಾಖೆ, 
ಹಾವೇರಿ ವಿಭಾಗ, ಇವರು ಪೇಯಿಸ್‌ ರಸೀದಿಯ ಮೂಲಕ ಸರ್ಕಾರದ ಅಧೀನ ಕಾರ್ಯದರ್ಶಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು 
ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇವರಿಂದ ಪಡೆಯಲು ಅನುಮತಿಸಿದೆ. 


3. ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, ಜಲಸಾರಿಗೆ ಇಲಾಖೆ, ಹಾವೇರಿ ವಿಭಾಗ, 
ಹಾವೇರಿ ಇವರು ಕಾಮಗಾರಿಯ ಭೌತಿಕ ಪ್ರಗತಿಯ ವಿವರಗಳು/ಅನುದಾನದ ವೆಚ್ಚದ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
4. ಈ ಆದೇಶವನ್ನು ಸಂಖ್ಯೆ: FD 1595 EXP. 1/2011 ದಿನಾ೦ಕ : 05-12-2011 ರಲ್ಲಿ ಆರ್ಥಿಕ ಇಲಾಖೆಯು ನೀಡಿರುವ 


ಸಹಮತಿಯ ಮೇರೆಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 305 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


HEALTH AND FAMILY WELFARE SECRETARIAT 
Sub : Procurement of MS Office standard 2010 and antivirus Software-reg. 
Read : Govt., Order No. HFW/KHSDRP/Comp. to PHCS & CHCs/17/09-10, 07-10-2011. 
2. Proceedings of the 27" meeting of the Programme Steering Committee dt: 09-11-2011. 
3. Letter of Wipro dated : 16-09-2011. 
Preamble: 

In the Government Order read at (1), above sanction was accorded for procurement of 1133 Nos. of Desktops, Printers 
and Ups to PHCs and CHCs ata total cost of Rs. 4,17,45,384-00 from M/s Wipro Infotech, Bangalore. For the computers so 
procured, it is proposed to supply MS Office and antivirus. 

Therefore, an IFB was issued under NCB on 17-06-2011 for the procurement of MS Office & Antivirus software, Bids 
received for antivirus were evaluated and during the evaluation the inspection team who visited the factory of M/s Wipro Ltd., 
Kotdwar-Uttarkand has reported that the Antivirus which was preloaded in the desktops has one year validity. Hence, it was 
recommended to reject the bids received and drop the procurement of Antivirus. 

The bids received for the procurement of MS Office Standard 2010 Software was evaluated. M/s Wipro Infotech, 
Bangalore had quoted Rs. 10,106-00 as unit price and later offered a discount and finally agreed to supply the goods at Rs. 9,656- 
00 per unit price. 

The Secretary, Health and family Welfare Department and Chairman, Programme Steering Committee has approved the 
proposal on file subject to the ratification by the PSC. The Subject was placed before the steering committee (PSC) meeting held on 
09-11-2011. After detail discussion the committee ratified the action taken on procurement of MS Office Standard 2010. 

Hence, the following Order. 

Government Order No. HFW/KHSDRP/MS Office & NA/26/10-11, Bangalore, dated 31-12-2011 

Under the circumstences mentioned in the preamble, Government are pleased to accord sanction for Procurement of MS 
Office Standard 2010, at a total cost of Rs. 1,09.40.248-00 (Rupees one crore nine lakhs forty thousand two hundred and fortyeight 
only) from Ms/ Wipro Infotech, Bangalore. 

By Order and in the name of the Governor of Karnataka 
K.N. Ramesh 
Deputy Secretary to Govt (|/c) 
KHSDRP 
P.R. 306 Health & Famliy Welfare Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೮೩ 





HEALTH AND FAMILY WELFARE SECRETARIAT 
Sub : Leave and TA/DA allowance 10 KHSDRP consultants -160. 
Read : 1) Proceedings of the 26" meeting of the Programme Steering Committee dt: 22-06-2011. 
2. Proceedings of the 27" meeting of the Programme Steering Committee dt: 09-11-2011. 
Preamble: 

The leave, TA/DA allowance are not uniform for the consultants appointed under the Karnataka Health System 
Development and Reform Project. Some of the consultants are drawing travel allowances at the rate applicable to that of a group B 
gazetted officer. The Terms of Reference (ToRs) of the consultants appointed under the Project are not uniform in respect of the 
Leave/allowance and admissibility of TA/DA. Many ToRs are silent on the admissible/eligibility of the claim. There is no mention of 
even a single day casual leave for the consultants. 

It is intended to make a uniform policy regarding the admissibility of leave/allowances. The Programme Steering 
Committee has deliberated about this issue in its 267 meeting, and has approved the proposal made by the Project Administrator. 

Hence, the following order. 

Government Order No. HFW (PR) 17 WBA 2011, Bangalore, dated 3-1-2012 

Under the circumstences mentioned in the preamble, one Casual Leave for every completed month of service and 
medical leave as pwr KCSRs has been sanctioned to all the consultants working under the Karnataka Health System Development 
and Reform Project. 

The TA/DA admissible for the consultants are as follows: 

















a) Consultants with consolidated remuneration of | Rates as applicable to that of a Category-l officer of State 
Rs. 25,000-00 per month or more Government as per KCSR. 

b) Consultants with consolidated remuneration of | Rates as applicable to that of a Category-ll officer 
less than Rs.25,000-00 per month of State Government as per KCSR. 





This Government Order, being issued under the KHSDRP is valid only during the Project period. 


By Order and in the name of the Governor of Karnataka 
K.N. Ramesh 
Deputy Secretary to Govt. (1/0) 
KHSDRP 
P.R. 307 Health & Famliy Welfare Department 


TRANSPORT SECRETARIAT 


Corrigendum 
No. SAREE 103 SAEPA 2011, Bangalore, Dated : 28-12-2011 


In Government order No. Sarie 103 Saepa 2011, dated : 20-12-2011 (Unique No. 118/08) at page 7 in the operative 
portion of the Government order, in Para (1)(i), the words “ for payment of the amount” shall be and shall always be read as “ for 
direct collection by the bidder of the amount”. 

By Order and in the name of the Governor of Karnataka 
Ramachandra 
Under Secretary to Government, 
P.R. 308 Transport Department 


COMMERCE AND INDUSTRIES SECRETARIAT 


CORRIGENDUM 
No. C1/280/SP1/2011, Bangalore dated 4" January 2012 


Sub: Approval to the Project Proposal of M/s. Minera Steel and Power Pvt. Lid., Bellary for enhancement of power 
generation capacity from 15 MW to 35 MW at Yerabanahalli Village, Sandur Taluk, Bellary District. 
Read: 1. Govt. Order No. Cl 280 SPI 2011, dated : 28-12-2011. 


2. Govt. Order dated : 13-05-2008. 
3. Govt. Order dated : 12-09-2011. 
4. Proceedings of the 26" State High Level Clearance Committee (SHLCC) Meeting held on 09-11-2011. 
With reference to the above subject, on page 2 of the Government Order cited at (1) above, under “Infrastructure Facilities”, 
the words. 
“4. As per applicable Tourism Policy of the State” shall be read as under:- 


4.“ As per applicable Industrial Policy of the State”. 
By Order and in the name of the Governor of Karnataka, 
Shivashankar Naik. L 
Desk Officer (Technical Cell) l/c 
P.R.310 Commerce & Industries Department. 


೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ವಿ.ಪಿ. ಇಕ್ಕೇರಿ ಐ.ಎ.ಎಸ್‌. ರವರ ಕಡ್ಡಾಯ ನಿರೀಕ್ಷಣಾ ಅವಧಿಯನ್ನು ಸಕ್ರಮಗೊಳಿಸುವ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಸಿಆಸುಇ 498 ಎಸ್‌ಎಎಸ್‌ 2011. ದಿನಾಂಕ: 30-09-2011 
2. ಶ್ರೀ ವಿ.ಪಿ. ಇಕ್ಕೇರಿ, ಐ.ಎ.ಎಸ್‌. ರವರ ಪತ್ರ ಸಂಖ್ಯೆ: ಕಕೊಅಮ:ಆಡಳಿ:7:2011-12/465 ದಿನಾಂಕ: 17-11-2011. 

ಪ್ರಸ್ತಾವನೆ : 

ಶ್ರೀ ವಿ.ಪಿ. ಇಕ್ಕೇರಿ, ಐ.ಎ.ಎಸ್‌. ಇವರಿಗೆ ನಾನ್‌-ಐಎಎಸ್‌ನಿಂದ ಭಾರತೀಯ ಆಡಳಿತ ಸೇವಾ ವೃಂದಕ್ಕೆ ಬಡ್ತಿ ನೀಡಿದ್ದರ ಮೇರೆಗೆ ಅವರು 
ಕಾರ್ಯ ನಿರ್ವಹಿಸುತ್ತಿದ್ದ ಜಂಟಿ ಆಯುಕ್ತರು (ಪಶ್ಚಿಮ ವಲಯ) ಬಿಬಿಎಂಪಿ ಹುದ್ದೆಯ ಕಾರ್ಯಭಾರವನ್ನು ದಿನಾಂಕ: 19-09-2011ರಂದು 
ವಹಿಸಿಕೊಟ್ಟು ದಿನಾಂಕ: 20-09-2011 ರಂದು ಪೂರ್ವಾಹ್ನ ಸಿ.ಆ.ಸು. ಇಲಾಖೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ನೇಮಕಾತಿ 
ನಿರೀಕ್ಷಣೆಯಲ್ಲಿದ್ದರು. ತದ ನಂತರ ಅವರನ್ನು ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ದಿನಾಂಕ: 30-09-2011 ಅಧಿಸೂಚನೆಯಲ್ಲಿ ಆಯುಕ್ತರು, 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹುದ್ದೆಗೆ ನೇಮಿಸಿದ್ದು. ಈ ಆದೇಶದ ಮೇರೆಗೆ ದಿನಾಂಕ: 12-10-2011ರ ವಸತಿ ಇಲಾಖೆಯು ಹೊರಡಿಸಿದ 
ಮರುನೇಮಕಾತಿ ಆದೇಶದನ್ವಯ ಶ್ರೀ ವಿ.ಪಿ. ಇಕ್ಕೇರಿ, ಐ.ಎ.ಎಸ್‌., ಇವರು ದಿನಾಂಕ: 13-10-2011ರಂದು (ಪೂರ್ವಾಹ್ನ) ಸದರಿ ಹುದ್ದೆಯ 
ಕಾರ್ಯಭಾರ ವಹಿಸಿಕೊಂಡಿರುತ್ತಾರೆ. ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ದಿನಾಂಕ: 17-11-2011ರ ಪತ್ರದಲ್ಲಿ ಶ್ರೀ ವಿ.ಪಿ. ಇಕ್ಕೇರಿ ಐ.ಎ.ಎಸ್‌. ರವರು 
ದಿನಾಂಕ: 20-09-2011 ರಿಂದ 12-10-2011 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಸಕ್ರಮಗೊಳಿಸುವ ನಿಟ್ಟನಲ್ಲಿ ಸೂಕ್ತ ಆದೇಶ 
ಹೊರಡಿಸಲು ಕೋರಿದ್ದಾರೆ. ಸರ್ಕಾರವು ಪ್ರಕರಣವನ್ನು ಪರಿಶೀಲಿಸಿದೆ. ಆದುದರಿಂದ ಈ ಕೆಳಕಂಡ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 199 ಎಸ್‌ಐಎಸ್‌ 2011, ಬೆಂಗಳೂರು, ದಿನಾಂಕ : 07-01-2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ವಿ.ಪಿ. ಇಕ್ಕೇರಿ ಐ.ಎ.ಎಸ್‌. ಇವರು ದಿನಾಂಕ: 
20-09-2011ರಿಂದ 12-10-2011 ರವರೆಗಿನ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌)ರ ಮೇರೆಗೆ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ//ಟಿಎಫ್‌ಪಿ/96, ದಿನಾಂಕ: 10-07-1996ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ನೀಡಲಾದ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 312 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-1) 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 


ತಿದ್ದುಪಡಿ 


೧ 


ಸಂಖ್ಯೆ ಆನಾಸ/67 ಡಿಆರ್‌ಎ 2011 ಬೆ೦ಗಳೂರು ದಿನಾಂಕ: 29-12-2011 


ವಿಷಯ : ರಾಜ್ಯದ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ವಿತರಿಸುವ ಚಿಲ್ಲರೆ ವರ್ತಕರಿಗೆ ಗೋದಿಯ ಚಿಲ್ಲರೆ 
ಲಾಭಾಂಶವನ್ನು ಹೆಚ್ಚಿಸುವ ಬಗ್ಗೆ. 


ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 67 ಡಿಆರ್‌ಎ 2011, ಬೆಂಗಳೂರು, 9ನೇ ಡಿಸೆಂಬರ್‌ 2011 ರಲ್ಲಿನ ಆದೇಶ ಭಾಗದ ಒಂದನೇ 
ಕಂಡಿಕೆಯ ಎರಡನೇ ಸಾಲಿನಲ್ಲಿ “ಪಟ್ಟಣ/ನಗರ/ಅನೌಪಚಾರಿಕ ಪಡಿತರ ಪ್ರದೇಶಗಳಲ್ಲಿ” ಎಂಬುದರ ಬದಲಾಗಿ “ರಾಜ್ಯದಲ್ಲಿನ 20459” ಎಂದು ತಿದ್ದಿ 
ಓದಿಕೊಳತಕ್ತದ್ದು. 
ಅಸದಿ 
ಈ ತಿದ್ದುಪಡಿಯನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣೆ ಸಂಖ್ಯೆ ಆಇ/930/ವೆಚ್ಚ-5/201, ದಿನಾಂಕ: 
16-11-2011 ರಲ್ಲಿನ ಸೂಚನೆಯ ಅನುಸಾರ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 313 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ. (ಆಹಾರ-। ಮತ್ತು 2) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೮೫ 





ಶಿಕ್ಷಣ ಸಚಿವಾಲಯ 
ವಿಷಯ : ಕಾಣೆಯಾಗಿರುವ ಶ್ರೀ ಕೆ. ಶ್ರೀನಿವಾಸ್‌, ಸಹಾಯಕ ಆಫ್‌ಸೆಟ್‌ ಮುದ್ರಕರು, ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯ, 
ಮೈಸೂರು ಇವರ ಕುಟುಂಬಕ್ಕೆ ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳನ್ನು ಮಂಜೂರು ಮಾಡುವ ಬಗ್ಗೆ. 

ಓದಲಾಗಿದೆ: 1 ದಿನಾಂಕ: 21-04-2011ರ ಮಾನ್ಯ ಸಿವಿಲ್‌ ಜಡ್ಜ್‌, ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮೈಸೂರು, ಆದೇಶ 

ಸಂಖ್ಯೆ: ಓ.ಎಸ್‌.ನಂ. 1635/2010. 
2. ದಿನಾಂಕ: 03-09-2011ರ ಸರ್ಕಾರಿ ಮುದ್ರಣಾಲಯ ನಿರ್ದೇಶಕರ ಪತ್ರ ಸಂಖ್ಯೆ: ಡಿಪಿಎಸ್‌/ಸಿಸಿಎ- 
06(08)/17322011-12. 
3. ದಿನಾಂಕ: 21-03-1988ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಆರ್ಥಿಕ (ವಿಶೇಷ) 11 ಕುವಿವೇ/87. 
ಪ್ರಸ್ತಾವನೆ : 

1 ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕಾಣೆಯಾದ ಶ್ರೀ ಕೆ. ಶ್ರೀನಿವಾಸ್‌, ಸಹಾಯಕ ಆಫ್‌ಸೆಟ್‌ ಮುದ್ರಕರು, ಸರ್ಕಾರಿ ಪಠ್ಯ ಪುಸ್ತಕ 
ಮುದ್ರಣಾಲಯ, ಮೈಸೂರು. ರವರ ಪತ್ನಿ ಶ್ರೀಮತಿ ಗೀತಾ ದೇವಿ ರವರು ನ್ಯಾಯಾಧೀಶರು 4ನೇ ಅಪರ 1ನೇ ಸಿವಿಲ್‌ ಜಡ್ಜ್‌ ಹಾಗೂ ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಮೈಸೂರು. ಇಲ್ಲಿ ತಮ್ಮ ಪತಿ ದಿನಾ೦ಕ: 09-04-2001 ರಂದು ಕಾಣೆಯಾಗಿದ್ದು, ಇವರ ಪತ್ತೆಗಾಗಿ ಮಾಡಿರುವ ಎಲ್ಲಾ ಪ್ರಯತ್ನಗಳು 
ವಿಫಲವಾಗಿರುವ ಬಗ್ಗೆ ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌, ಕೃಷ್ಣರಾಜ ಪೊಲೀಸ್‌ ಠಾಣೆ, ಮೈಸೂರು. ಇವರು ವರದಿ ನೀಡಿದ ಹಿನ್ನೆಲೆಯಲ್ಲಿ ಶ್ರೀಮತಿಯವರ 
ಪತಿ ಕಾಣೆಯಾದ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ್ದು, (ಸಂಖ್ಯೆ: 1635/2010) ಮಾನ್ಯ ನ್ಯಾಯಾಲಯವು ದಿನಾಂಕ: 21-04-2011 ರಲ್ಲಿ 
ತೀರ್ಪು ನೀಡಿ ಶ್ರೀ ಕೆ. ಶ್ರೀನಿವಾಸ್‌ ಇವರು ದಿನಾಂಕ: 09-04-2009 ರಿಂದ ಮೃತರಾಗಿರುವುದಾಗಿ ಭಾವಿಸಿರುವುದಾಗಿಯೂ ಹಾಗೂ ಮೃತ ಸರ್ಕಾರಿ 
ನೌಕರರ ಕುಟುಂಬಕ್ಕೆ ಲಭ್ಯವಾಗುವ ಆರ್ಥಿಕ ಸೌಲಭ್ಯವನ್ನು ಬಿಡುಗಡೆ ಮಾಡಲು ಆದೇಶ ನೀಡಿರುತ್ತಾರೆ. 

2) ಮೇಲೆ (2) ರಲ್ಲಿ ಓದಲಾದ ನಿರ್ದೇಶಕರ ಪ್ರಸ್ತಾವನೆಯಲ್ಲಿ ಮೈಸೂರಿನ ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯದಲ್ಲಿ ಸಹಾಯಕ 
ಆಫ್‌ಸೆಟ್‌ ಮುದ್ರಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಕೆ. ಶ್ರೀನಿವಾಸ್‌ರವರು ದಿನಾಂಕ : 9-4-2001 ರಿಂದ ಕಾಣೆಯಾಗಿರುತ್ತಾರೆಂದು ಅವರ ಪತ್ನಿ 
ಶ್ರೀಮತಿ ಗೀತಾ ದೇವಿ ರವರು ಮಾಹಿತಿಯನ್ನು ಸಲ್ಲಿಸಿ ದಿನಾಂಕ : 21-4-2011ರ ನ್ಯಾಯಾಲಯದ ಆದೇಶದಂತೆ ತಮಗೆ ಕುಟುಂಬ ಪಿಂಚಣಿ ಹಾಗೂ 
ಇತರೆ ಆರ್ಥಿಕ ಸೌಲಭ್ಯವನ್ನು ಬಿಡುಗಡೆ ಮಾಡುವಂತೆ ಕೋರಿ ಮರಣ ಸಮರ್ಥನಾ ಪತ್ರ, ನ್ಯಾಯಾಲಯದ ತೀರ್ಪಿನ ಪ್ರತಿ, ನಷ್ಟಬಂದಿ ಪ್ರಮಾಣ 
ಪತ್ರ, ವಾರಸುದಾರರ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದು ಶ್ರೀಮತಿ ಗೀತಾ ದೇವಿ ಇವರಿಗೆ ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ಮಂಜೂರು ಮಾಡುವ 
ಬಗ್ಗೆ ಸರ್ಕಾರದ ಆದೇಶವನ್ನು ನೀಡುವಂತೆ ಮುದ್ರಣ ಇಲಾಖೆಯ ನಿರ್ದೇಶಕರು ಕೋರಿರುತ್ತಾರೆ. 

3) ಮೇಲೆ (3) ರಲ್ಲಿ ಓದಲಾದ ಆದೇಶದಲ್ಲಿ ಕಾಣೆಯಾದ ಪೆನ್‌ಷನ್‌ದಾರರ ಕುಟುಂಬಕ್ಕೆ ಪೆನ್‌ಷನ್‌ದಾರರು ಕಣ್ಮರೆಯಾದ ದಿನಾಂಕದಿಂದ 
ಒಂದು ವರ್ಷದ ಅವಧಿಯು ಕಳೆದ ಬಳಿಕ ಅಂತಹ ನೌಕರರು ಮಾಡಿರುವ ನಾಮ ನಿರ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಕುಟುಂಬ ವಿಶ್ರಾಂತಿ 
ವೇತನವನ್ನು ಮ೦ಜೂರು ಮಾಡಲು ಅವಕಾಶವನ್ನು ಕಲ್ಪಿಸಿದೆ. 

4) ಸರ್ಕಾರಿ ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆ ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 174 ಇಎಸ್‌ಡಬ್ಲ್ಯೂ 2011, ಬೆಂಗಳೂರು, ದಿನಾಂಕ : 07-01-2012. 

5) ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯ, ಮೈಸೂರು, ಇಲ್ಲಿ ಸಹಾಯಕ ಆಫ್‌ಸೆಟ್‌ ಮುದ್ರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ದಿನಾಂಕ: 
09-04-2001 ರಿಂದ ಕಾಣೆಯಾಗಿರುವ ಶ್ರೀ ಕೆ.ಶ್ರೀನಿವಾಸ್‌ ಇವರಿಗೆ ಧೀರ್ಫ ಕಾಲದ ಅನಧಿಕೃತ ಗೈರು ಹಾಜರಾತಿಗೆ ಶಿಸ್ತು ಕ್ರಮ ಪ್ರಾರಂಭಿಸಿಲ್ಲವಾದಲ್ಲಿ 
ದಿನಾಂಕ: 21-03-1988ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಆರ್ಥಿಕ (ವಿಶೇಷ) 11 ಕುವಿವೇ 87, ರನ್ವಯ ಎಲ್ಲಾ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವ ಷರತ್ತಿಗೊಳಪಟ್ಟು ಇವರ ಕುಟುಂಬ ವಾರಸುದಾರರಿಗೆ ನಿಯಮಾನುಸಾರ ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳನ್ನು ಮಂಜೂರು ಮಾಡುವಂತೆ 
ಆದೇಶಿಸಿದೆ. 

6) ಈ ಆದೇಶವನ್ನು ಅ.ಟಿ. ಸಂಖ್ಯೆ ಆಇ(ಎ) 201 ಪಿಇಎನ್‌-1/2011 ದಿನಾಂಕ: 22-09-2011 ರಲ್ಲಿ ಆರ್ಥಿಕ ಇಲಾಖೆ (ವಿಶ್ರಾಂತಿ 
ವೇತನ)ಯ ಸಹಮತಿ ಪಡೆದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಸಾಮಾನ್ಯ) 
ಪಿ.ಆರ್‌. 311 ಶಿಕ್ಷಣ ಇಲಾಖೆ. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ವಿಷಯ : ನಂದಿನಿ ಹಾಲಿನ ಮಾರಾಟ ದರ ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಹಾಲು ಮಹಾ ಮಂಡಳಿ ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಕಹಾಮ/ಮಾರುಕಟ್ಟೆ/263/2011-12, ದಿನಾಂಕ: 15-12-2011. 
ಪ್ರಸ್ತಾವನೆ : 
ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ದಿನಾಂಕ: 15-12-2011ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಹಾಲು ಮಹಾ ಮಂಡಳಿ, 
ಬೆಂಗಳೂರು ರವರು ರಾಜ್ಯದ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಹಾಲು ಉತ್ಪಾದಕರಿಗೆ ಉತ್ತೇಜಕವಾಗುವಂತಹ ಖರೀದಿ ದರಗಳನ್ನು ನೀಡಲು 
ಅನುವಾಗುವಂತೆ ನಂದಿನಿ ಹಾಲಿನ ಎಲ್ಲಾ ವಿಧಗಳ ಗರಿಷ್ಠ ಮಾರಾಟ ದರಗಳನ್ನು ಪ್ರತಿ ಲೀಟರಿಗೆ ರೂ. 4.00 ರಂತೆ ಹೆಚ್ಚಿಸಿ ಪರಿಷ್ಠರಿಸಲು ಅನುಮತಿ 
ನೀಡುವಂತೆ ಕೋರಿರುತ್ತಾರೆ. 
ಈ ಸಂಬಂಧ ದಿನಾಂಕ: 31-12-2011 ರಂದು ಮಾನ್ಯ ಮುಖ್ಯ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ಸಹಕಾರಿ 
ಹಾಲು ಉತ್ಪಾದಕರ ಮಹಾ ಮಂಡಳಿಯ ಅಧ್ಯಕ್ಷರು ಹಾಗೂ ಇತರೆ ಇಲಾಖಾ ಮತ್ತು ಕರ್ನಾಟಕ ಹಾಲು ಮಹಾ ಮಂಡಳಿಯ ಅಧಿಕಾರಿಗಳೊಂದಿಗೆ 


೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಚರ್ಚಿಸಿ, ಎಲ್ಲಾ ಹಾಲು ಉತ್ಪಾದಕರ ಒಕ್ಕೂಟಗಳು ಪ್ರಸ್ತುತ ಹಾಲಿನ ಉತ್ಪಾದನೆಯ ವೆಚ್ಚದ ಜೊತೆಗೆ ಮೇವು, ಪಶು ಆಹಾರ, ಸಂಸ್ಕರಣೆ ಮತ್ತು 
ಸಾಗಾಣಿಕೆ ವೆಚ್ಚಗಳು ಹೆಚ್ಚಾಗಿರುವುದರಿಂದ ಪ್ರತಿ ಲೀಟರ್‌ ಹಾಲಿಗೆ ರೂ. 4.00 ಅಥವಾ ರೂ. 3.00ರಂತೆ ಹೆಚ್ಚಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 121 ಕಹಾಮ 2011, ಬೆಂಗಳೂರು, ದಿನಾಂಕ : 06-01-2012. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ರಾಜ್ಯವು ಬರಗಾಲವನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದಕರ 
ರೈತರಿಗೆ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸಲು ಹಾಗೂ ಒಕ್ಕೂಟಗಳನ್ನು ಸಧೃಡಗೊಳಿಸಲು ಮತ್ತು ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಎಲ್ಲಾ ವಿಧಗಳ 
ನಂದಿನಿ ಹಾಲಿನ ಗರಿಷ್ಠ ಮಾರಾಟ ದರಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಪ್ರತಿ ಲೀಟರಿಗೆ ರೂ. 3.00ರಂತೆ (ಮೂರು ರೂಪಾಯಿಗಳು 

ಮಾತ್ರ) ಹೆಚ್ಚಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಕೆ. ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 314 ಪಶುಸಂಗೋಪನೆ ಮತ್ತು ಮೀನುಗಾರಿಗೆ ಇಲಾಖೆ. 
(ಪಶುಸಂಗೋಪನೆ) 
INFRASTRUCTURE DEVELOPMENT SECRETARIAT 
Sub: Review of Documents for Development of Greenfield Airport at Hassan - payment of fees to iDeck for services. 
Read : 1. 6.0.10. 100 24 DIA 2010 dated: 21-04-2010. 


2. Letter No. iDeck/2010-12/1122 dated: 15-11-2011. 
Preamble : 

In the Government Order read at (1) iDeck has been appointed as Nodal Agency for the development of the Greenfield 
Airports at Bellary and Hassan along with the construction of airstrips at chitradurga, Karwar, Haveri, Kollegal, Yadgir and Koppal. 
iDeCK will also continue to be the Nodal Agency for the development of Gulbarga, Shimoga and Bijapur Airports. 

2. Inthe letter read at (2) above, iDeck has sent the advisory assistance proposal for the project monitoring of Minor Airport 
at Hassan and requested to release a fee of Rs. 4,96,000 towards the services rendered by them for review of DPR and analysis of 
the Hassan Airport. 

3. Proposal has been examined in detail and hence this order. 

GOVERNMENT ORDER NO. IDD 94 DIA 2008, BANGALORE, DATED 03-01-2012. 

Under the Circumstances explained in the preamble, Sanction is accorded for release of Rs.4,96,000/- (Rupees four lakhs 
ninety-six thousand only) towards fees to iDeck for the servies rendered by iDeck for review of D.P.R. and analysis of the Hassan 
Airport Project. 

2. This amount shall be met under the Head of Account 3451-00-090-1-06-059 - Infrastructure Preliminary Studies. Other 
Expenditure - out of the provision of Rs. 300.00 lakhs. 

3. The Chief Financial Officer, and Company Secretary, IDeCK, Bangalore is authroised to draw the above amount on a 
payees receipt duly countersigned by the Under Secretary to Government, Infrastructure Development Department, Bangalore. 

4 This order issues in accordance with the financial powers delegated to the Principal Secretaries/Secretaries to 
Government vide ಅ.೦. No. FD 1 TFP 2008, dated: 16-05-2008. 

By Order and in the name of the Governor of Karnataka, 
S.J. SAMPATH KUMAR 
Under Secretary to Government, 
P.R.315 Infrastructure Development Department. 


ಇಂಧನ ಸಚಿವಾಲಯ 
ವಿಷಯ : ಮೆ: RVS Associates ರವರಿಗೆ 0.25 ಮೆ.ವ್ಯಾ. ಪವನ ವಿದ್ಯುತ್‌ ಯೋಜನೆಯನ್ನು ಮೆ: ಅರುಲ್‌ 
ಮರಿಯಮ್ಮನ್‌ ಟೆಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ರವರಿಂದ ವರ್ಗಾಯಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ; ಡಿಇ 26 ಎನ್‌ಸಿಇ 1999 ದಿನಾಂಕ: 13-05-1999, 
2. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 259 ಎನ್‌ಸಿಇ 2004 ದಿನಾಂಕ: 18-03-2005. 
3. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 448 ಎನ್‌ಸಿಇ 2008 ದಿನಾಂಕ: 20-06-2009. 
4. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 448 ಎನ್‌ಸಿಇ 2008 ದಿನಾಂಕ; 04-03-2011. 
5. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 448 ಎನ್‌ಸಿಇ 2008 ದಿನಾಂಕ: 02-08-2011. 
6. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ 
ಕೆಆರ್‌ಇಡಿ/08/೧1/5/-0-25(ಗ1/1-17.251///)/2011/4108 ದಿನಾ೦ಕ: 17/19-10-2011 


u 


ಟ್ಟ 


ಸಾವನೆ : 


ಬಿ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ: ಅರುಲ್‌ ಮರಿಯಮ್ಮನ್‌ ಟಿಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯ 
ಅರಸಿನಗುಂಡಿ ಗಾಳಿವಲಯ ಪ್ರದೇಶದ ತುರುವನೂರು (4 ಮೆ.ವ್ಯಾ) ಮತ್ತು ಮದನಾಯಕನಹಳ್ಳಿ ಗ್ರಾಮಗಳಲ್ಲಿ ಒಟ್ಟು 11.2 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಮಂಜೂರು ಮಾಡಲಾಗಿತ್ತು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೮೭ 





ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಮೆ: ಅರುಲ್‌ ಮರಿಯಮ್ಮನ್‌ ಟಿಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯ 
ತುರುವನೂರು ಮತ್ತು ಅರಸಿನಗುಂಡಿ ಗಾಳಿ ವಲಯ ಪ್ರದೇಶಗಳಲ್ಲಿ ಹಂಚಿಕೆಮಾಡಲಾಗಿರುವ 11.2 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯ ಸಾಮರ್ಥ್ಯವನ್ನು 17.25 ಮೆ.ವ್ಯಾಗೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಮೆ: ಅರುಲ್‌ ಮರಿಯಮ್ಮನ್‌ ಟಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ರವರಿಗೆ ಚಿತ್ರದುರ್ಗ ಜಿಲ್ಲೆಯ 
ತುರುವನೂರು ಮತ್ತು ಮದನಾಯಕನಹಳ್ಳಿ ಗ್ರಾಮಗಳಲ್ಲಿ ಹಂಚಿಕೆಮಾಡಲಾಗಿದ್ದ 11.2 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯ 
ಹಂಚಿಕೆ ಆದೇಶ ಮತ್ತು ಈ ಸಂಬಂಧ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ರದ್ದು ಪಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಆದೇಶದಲ್ಲಿ ಮೆ: ಅರುಲ್‌ ಮರಿಯಮ್ಮನ್‌ ಟಿಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯ 
ತುರುವನೂರು ಮತ್ತು ಮದನಾಯಕನಹಳ್ಳಿ ಗ್ರಾಮಗಳಲ್ಲಿ ಹಂಚಿಕೆಮಾಡಲಾಗಿದ್ದ 11.2 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯ 
ರದ್ದತಿ ಆದೇಶವನ್ನು ಹಿಂಪಡೆದು ಯೋಜನೆಯ ಅನುಷ್ಠಾನಕ್ಕಾಗಿ ಕೊನೆಯ ಅವಕಾಶವಾಗಿ ಕಾಲಾವಕಾಶವನ್ನು ದಿನಾಂಕ: 31-12-2011 ರವರೆಗೆ 
ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಮೆ: ಅರುಲ್‌ ಮರಿಯಮ್ಮನ್‌ ಟಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯ 
ತುರುವನೂರು ಮತ್ತು ಅರಸಿನಗುಂಡಿ ವಲಯ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವ 6.05 ಮೆ.ವ್ಯಾ. ಹೆಚ್ಚುವರಿ ಸಾಮರ್ಥ್ಯದ (17.25 - 11.2 = 6.05 
ಮೆ.ವ್ಯಾ) ಪವನ ವಿದ್ಯುತ್‌ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು ದಿನಾಂಕ: 31-12-2011 ರವರೆಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ: ಅರುಲ್‌ ಮರಿಯಮ್ಮನ್‌ ಟಿಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನಷ್ಠಾನಗೊಳಿಸಲು ಅನುಮತಿಸಲಾದ 17.25 
ಮೆ.ವ್ಯಾ. ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 0.25 ಮೆ.ವ್ಯಾ ಸಾಮರ್ಥ್ಯದ ಯೋಜನೆಯನ್ನು ಮೆ: RVS Associates ಕಂಪನಿಗೆ 
ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಯೋಜನೆಗೆ ಅವಶ್ಯಕವಾದ ಜಮೀನು ಕಂದಾಯ ಜಮೀನಾಗಿದ್ದು, ಈ ಯೋಜನೆಯನ್ನು 31- 
12-2011ರೊಳಗೆ ಪೂರ್ಣಗೊಳಿಸಲಿದ್ದು, ಉತ್ಪಾದನೆ ಆಗುವ ವಿದ್ಯುತ್ತನ್ನು ಪಿಪಿಎ ಮೂಲಕ ಎಸ್ಕಾಂಗೆ ಮಾರಾಟಮಾಡುವುದಾಗಿಯೂ ಸಹ ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಇವರು ತಿಳಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 416 ಎನ್‌ಸಿಇ 2011, ಬೆ೦ಗಳೂರು, ದಿನಾಂಕ : 16-11-2011. 

ಮೆ: ಅರುಲ್‌ ಮರಿಯಮ್ಮನ್‌ ಟಿಕ್ಸ್‌ಟೈಲ್ಸ್‌ ಲಿಮಿಟೆಡ್‌ ಕಂಪನಿಯವರಿಗೆ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಮತ್ತು ಅರಸಿನಗುಂಡಿ ಗಾಳಿ 
ವಲಯ ಪ್ರದೇಶಗಳಲ್ಲಿ ಅನುಮತಿಸಲಾದ 17.25 ಮೆ.ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯಿಂದ 0.25 ಮೆ.ವ್ಯಾ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆಯನ್ನು ಮೆ: ೧1/5 50018106 ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಕೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಕೆಳಕಂಡ 





ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ:- 





























Village Taluk District MW Type of Land Survry No. of Extent in Land 
land Number WTGs (Acres) 
Turuvanur Chitradurga Chitradurga 0.25 Revenue 339 AMNTL-5 0.56 





1. ಮೆ: 81/6 Associates ರವರು 45 ದಿನಗಳ ಒಳಗೆ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 

2: PPA is assined to BESCOM, BESCOM shall execute the PPA with M/s. RVS Associates within the period of one month. 

3. ಸದರಿ ಕಂಪನಿಯು ಯೋಜನೆಯನ್ನು ದಿನಾಂಕ 31-12-2011 ರೊಳಗಾಗಿ ಅನುಷ್ಠಾನಗೊಳಿಸುವುದು. ಈ ಕುರಿತಂತೆ ಕ್ರೆಡಲ್‌ 
ಅಭಿವೃದ್ಧಿದಾರರಿಂದ ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು (commitment letter) 

4. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಮೇಲೆ ಓದಲಾದ («1 ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 316 ಇಂಧನ ಇಲಾಖೆ 


ಕಂದಾಯ ಸಚಿವಾಲಯ 
ವಿಷಯ : ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಹಂಪಾಪುರ ಗ್ರಾಮದ ಸ.ನಂ. 1/ ಮತ್ತು ಸ.ನಂ. 18/ರ 
ಒಟ್ಟು ವಿಸ್ತೀರ್ಣ 15.19 ಎಕರೆ ಎ ಮತ್ತು ಬಿ ಸರ್ಕಾರಿ ಖರಾಬು ಜಮೀನನ್ನು ಖಾಸಗಿ ವಸತಿ ಉದ್ದೇಶಕ್ಕಾಗಿ 
ಕರ್ನಾಟಕ ಗೃಹ ಮಂಡಳಿಗೆ ಮಂಜೂರು ಮಾಡುವ ಬಗ್ಗೆ:- 
ಓದಲಾಗಿದೆ: ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ (ಎಸ್‌) ಸಿಆರ್‌/120/09- 
10, ದಿನಾಂಕ 23-08-2010, 06-09-2010 ಮತ್ತು 18-10-2010. 
ಪ್ರಸ್ತಾವನೆ : 
ವಿಶೇಷ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ರವರು ದಿನಾ೦ಕ 23-08-2010, ದಿನಾ೦ಕ 06-09-2010 ಮತ್ತು 
ದಿನಾಂಕ 18-10-2010ರ ಪತ್ರಗಳಲ್ಲಿ ಸರ್ಕಾರಕ್ಕೆ ವರದಿ ಮಾಡುತ್ತಾ, ಹಂಪಾಪುರ ಗ್ರಾಮದಲ್ಲಿನ ಸ.ನಂ. 11 ಮತ್ತು ಇತರೆ ಸರ್ವೆ ನಂಬರುಗಳಲ್ಲಿನ 





೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಸುಮಾರು 104 ಎಕರೆ 34% ಗುಂಟೆ ಜಮೀನಿನಲ್ಲಿ ಹಮ್ಮಿಕೊಂಡಿರುವ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ವಸತಿ ಇಲಾಖೆಯು ಮೆಮೊರಾಂಡಂ 
ಆಫ್‌ ಜಾಯಿಂಟ್‌ ವೆಂಚರ್‌ ಅಗ್ರಿಮೆ೦ಟ್‌ಗೆ ಅನುಮೋದನೆ ನೀಡಿದ್ದು, ಈ ಸಂಬಂಧ ಸದರಿ ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳಲು ಈಗಾಗಲೇ 
ಕರ್ನಾಟಕ ಗೃಹ ಮಂಡಳಿಯ ಹೆಸರಿಗೆ ಪಿಪಿಪಿ ಸಹಭಾಗಿತ್ವದ ಪಾಲುದಾರರು 104 ಎಕರೆ 34% ಗುಂಟೆ ಜಮೀನನ್ನು ಕರ್ನಾಟಕ ಗೃಹ ಮಂಡಳಿಗೆ 
ವರ್ಗಾಯಿಸಿರುತ್ತಾರೆ ಎಂದು ತಿಳಿಸುತ್ತಾ ಇದರಲ್ಲಿ ವಿವಿಧ ಸರ್ವೆ ನಂಬುರಗಳ ಜಮೀನುಗಳಲ್ಲಿ ಒಟ್ಟು 15 ಎಕರೆ 19 3/4 ಗುಂಟೆ ಅ ಮತ್ತು ಬಿ 
ಸರ್ಕಾರಿ ಖರಾಬುಗಳಿದ್ದು. ಈ ಖರಾಬು ಜಮೀನುಗಳು ಕರ್ನಾಟಕ ಗೃಹ ಮಂಡಳಿಗೆ ಈಗಾಗಲೇ ವರ್ಗಾಯಿಸಲಾಗಿರುವ ಜಮೀನುಗಳ ಮದ್ಯ 
ಭಾಗದಲ್ಲಿ ಬರುತ್ತದೆ ಎಂದು ತಿಳಿಸಿರುತ್ತಾರೆ. 

ಈ ಸರ್ಕಾರಿ ಖರಾಬು ಜಮೀನುಗಳು ಮೂಲ ಕೃಷಿ ಸ್ವರೂಪವನ್ನು ಕಳೆದುಕೊಂಡು ಕಲ್ಲುಮರಟೆ ಗುಡ್ಡ ಎಂಬುದು ಖಚಿತವಾಗಿದೆ ಮತ್ತು 
ಸದರಿ ಸರ್ವೆ ನಂಬರುಗಳಲ್ಲಿ ಖರಾಬು ಕಂಡುಬರುವುದಿಲ್ಲ ರೀ ಸರ್ವೆ ಕಾಲದಲ್ಲಿಯೂ ಸಹ ಈ ಜಮೀನುಗಳು ಹಿಡುವಳಿ ಭೂಮಿಯಿಂದ 
ಪರಿವರ್ತನೆಯಾಗಿರುವುದು ಸ್ಥಳ ತನಿಖೆಯಿಂದ ಕಂಡುಬರುವುದಲ್ಲದೇ ಸದರಿ ಸರ್ವೆ ನಂಬರುಗಳಲ್ಲಿನ ಕಲ್ಲುಮರಟೆ ಸ್ವರೂಪದ ಖರಾಬು 
ಉಪಯೋಗಿಸದೇ ಇದ್ದು, ಇಂತಹ ಜಮೀನುಗಳನ್ನು ಭೂ ಕಂದಾಯ ಕಾಯ್ದೆ ಕಲಂ 69, 91 ಮತ್ತು ಭೂ ಮಂಜೂರಾತಿ ನಿಯಮ 20(1)(ಸಿ)ರನ್ವಯ 
ಪ್ರತಿ ಎಕರೆಗೆ ಮಾರ್ಗಸೂಚಿ ಬೆಲೆಯ ಶೇ 50 ರಂತೆ ಎಕರೆಯೊಂದಕ್ಕೆ ರೂ. 17,50,000/-ಗಳನ್ನು ವಿಧಿಸಿ ಕರ್ನಾಟಕ ಗೃಹ ಮಂಡಳಿಗೆ ಮಂಜೂರು 
ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿ, ಈ ಕೆಳಕ೦ಡ ಅ೦ಶಗಳನ್ನು ಗಮನಿಸಲಾಗಿದೆ:- 

) ಇದು ವಸತಿ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಮತ್ತು ಸರ್ಕಾರಿ ಸ್ಥಾಮ್ಯದ ಸಂಸ್ಥೆಯಾದ ಕರ್ನಾಟಕ ಗೃಹ ಮಂಡಳಿಯು ಖಾಸಗಿ 
ಸಹಭಾಗಿತ್ವದಲ್ಲಿ ಕೈಗೊಂಡಿರುವ ಸಾರ್ವಜನಿಕ ವಸತಿ ಯೋಜನೆಯಾಗಿದ್ದು, ಸದರಿ ವಸತಿ ಯೋಜನೆಯನ್ನು ಹಮ್ಮಿಕೊಳ್ಳಲು 
ಈಗಾಗಲೇ ಕರ್ನಾಟಕ ಗೃಹ ಮಂಡಳಿಯ ಹೆಸರಿಗೆ ಪಿಪಿಪಿ ಸಹಭಾಗಿತ್ವದ ಪಾಲುದಾರರು 104 ಎಕರೆ 34 3/4 ಗುಂಟೆ ಜಮೀನು 
ವರ್ಗಾಯಿಸಿದ್ದು, ಈ ಜಮೀನುಗಳ ಮದ್ಯೆ ಸರ್ಕಾರಿ ಖರಾಬು ಒಟ್ಟು 15 ಎಕರೆ 19 3/4 ಗುಂಟೆ ಜಮೀನು ಇದ್ದು, ಸದರಿ ಎಲ್ಲಾ 
ಸರ್ವೆ ನಂಬರುಗಳಲ್ಲಿನ ಜಮೀನು ಆರ್‌.ಟಿ.ಸಿ. ಯಂತೆ ಈ ಖರಾಬಿನೊಂದಿಗೆ ಕರ್ನಾಟಕ ಗೃಹ ಮಂಡಲಿಯ ಮಾಲೀಕತ್ವದಲ್ಲಿರುತ್ತದೆ 
ಮತ್ತು ಬಡಾವಣೆ ಅಭಿವೃದ್ಧಿ ನಕ್ಷೆ ಕರ್ನಾಟಕ ಗೃಹ ಮಂಡಳಿಯಿಂದ ಅನುಮೋದನೆಯಾಗಿದೆ. 

) ಇದರಲ್ಲಿ ಶೇ. 25ರಷ್ಟು ಬಡಾವಣೆಯನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಲಾಭವಿಲ್ಲದೇ ಮೀಸಲಾಗಿರಿಸಲು ಉದ್ದೇಶಿಸಲಾಗಿದೆ. 

i) ಸರ್ವೆ ಇಲಾಖೆ ಇವರ ಅಭಿಪ್ರಾಯದಂತೆ ಸದರಿ ಖರಾಬು ಜಮೀನುಗಳು ಮೂಲ ಮತ್ತು 2ನೇ ಕ್ಲಾಸಿಫಿಕೇಷನ್‌ ಕಾಲದಲ್ಲಿ ಹಿಡುವಳಿ 
ಖರಾಬು ನಂಬರುಗಳಾಗಿ ಮುಂದುವರೆದಿದ್ದು, ಖರಾಬು ಅಸ್ತಿತ್ವಗಳನ್ನು ಕಳೆದುಕೊಂಡಿರುತ್ತವೆ. 

1) ಸದರಿ ಜಮೀನು ಕಲ್ಲುಮರಟಿ ಸ್ವರೂಪವಾಗಿದ್ದು, ಕೃಷಿ ಸ್ವರೂಪವನ್ನು ಕಳೆದುಕೊಂಡಿರುತ್ತದೆ 

Vv) ಸದರಿ ಸರ್ಕಾರಿ ಖರಾಬುಗಳ ಬಹುತೇಕ ಭಾಗವನ್ನು ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿಡಲಾಗುವುದು 

ಸರ್ಕಾರವು ವಿಶೇಷ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: 701 ಎಲ್‌ಜಿಬಿ 2010, ಬೆಂಗಳೂರು, ದಿನಾಂಕ 09-02-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ರವರ 
ಶಿಫಾರಸ್ಸಿನಂತೆ ಮತ್ತು ಭೂಮಾಪನ ಇಲಾಖೆಯ ಅಭಿಪ್ರಾಯದಂತೆ, ಪಿಪಿಪಿ ಯೋಜನೆ ಅಡಿ ಈಗಾಗಲೇ ಪಾಲುದಾರರಿಂದ ಕರ್ನಾಟಕ ಗೃಹ 
ಮಂಡಳಿಗೆ ಹಸ್ತಾಂತರಿಸಲ್ಪಟ್ಟಿರುವ 104 ಎಕರೆ 34% ಗುಂಟೆ ಜಮೀನಿನ ಮಧ್ಯೆ ಬರುವ ಹಂಪಾಪುರ ಗ್ರಾಮದ ಸ.ನಂ. 11 ಮತ್ತು ಇತರೆ ಸ.ನಂ. 
ಗಳಲ್ಲಿರುವ 15 ಎಕರೆ 19 3/4 ಗುಂಟೆ ಎ ಮತ್ತು ಬಿ ಖರಾಬು ಜಮೀನುಗಳನ್ನು ಕರ್ನಾಟಕ ಗೃಹ ಮಂಡಳಿರವರಿಗೆ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ 69, 91 ಮತ್ತು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20()(ಸಿ) ರನ್ವಯ ಸದರಿ ಜಮೀನಿನ ಪ್ರಚಲಿತ ಮಾರುಕಟ್ಟೆ 
ದರದ ಶೇ. 50 ರಷ್ಟು ದರ ವಿಧಿಸುವ ಬದಲು, ಸದರಿ ಜಮೀನಿನ ಪ್ರಚಲಿತ ಪೂರ್ಣ ಮಾರುಕಟ್ಟೆ ದರ ವಿಧಿಸಿ ಮತ್ತು ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಟ್ಟು ಮಂಜೂರು ಮಾಡಿ ಆದೇಶಿಸಿದೆ. 

1. ಕರ್ನಾಟಕ ಗೃಹ ಮಂಡಳಿಯ ಸಾರ್ವಜನಿಕ ಪಿ.ಪಿ.ಪಿ. ವಸತಿ ಯೋಜನೆಯಡಿ 100 Venture Agreement ನಂತೆ ಶೇ. 25 ರಷ್ಟು 

ಬಡಾವಣೆಯನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಕಡ್ಡಾಯವಾಗಿ ಮೀಸಲಿಡತಕ್ಕದ್ದು. 

2. ಸದರಿ ಸಾರ್ವಜನಿಕ ವಸತಿ ಯೋಜನೆಗೆ ಅವಶ್ಯವಾಗಿರುವ “ಎ” ಮತ್ತು “ಬಿ” ಖರಾಬುಗಳಲ್ಲಿ ಬರುವ ಬಂಡಿದಾರಿ, ಕಾಲುದಾರಿ 
ಪ್ರದೇಶಗಳನ್ನು ಕರ್ನಾಟಕ ಗೃಹ ಮಂಡಳಿಯಿಂದ ಅನುಮೋದಿತವಾಗಿರುವ ಸಾರ್ವಜನಿಕ ವಸತಿ ಯೋಜನೆ ನಕ್ಷೆಯಂತೆ ನಾಗರೀಕ 

ಸೌಲಭ್ಯ ಆಸ್ಥಿಗಳನ್ನಾಗಿಯೇ ಮುಂದುವರೆಸಿಕೊಂಡು ಹೋಗತಕ್ಕದ್ದು. 
ದರಿ ಸರ್ಕಾರಿ ಜಮೀನುಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಕೆ. ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 507 ಕಂದಾಯ ಇಲಾಖೆ (ಭೂ.ಮಂ.) 


ಟು 
2 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೮೯ 





ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ಸಹಕಾರಿ ಸಕ್ಕರೆ ಕಾರಾನೆ ನಿ, ಸಂಗೂರ, ಹಾವೇರಿ ಜಿಲ್ಲೆ ಇದರ 2006-07 ರಿಂದ 2010-11ನೇ 
ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ದಿನಾಂಕ 31-03-2012ರೊಳಗೆ ನಡೆಸಲು ಅನುಮತಿ ನೀಡುವ ಬಗ್ಗೆ 
ಓದಲಾಗಿದೆ : ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರವರ ಪತ್ರ ಸಂಖ್ಯೆ DSK-ESTS-55-2011-12, ದಿನಾಂಕ 
17-10-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರವರು ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ. 
ಸಂಗೂರು ತಾಲ್ಲೂಕು, ಹಾವೇರಿ ಇದನ್ನು ಸಕಾರದ ಆದೇಶ ಸಂಖ್ಯೆ: ಸಿಡಿ-63-ಸಸಕಾ-2007(ಪ), ದಿನಾಂಕ 10-01-2008 ರನ್ವಯ ದಿನಾಂಕ 18-2- 
2008 ರಿಂದ 30 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿದೆ. ಕಾರ್ಬಾನೆಯ 2006-07 ರಿಂದ 2010-11ನೇ ಸಾಲಿನವರೆಗೆ ವಾರ್ಷಿಕ ಮಹಾ 
ಸಭೆಗಳನ್ನು ನಡೆಸಬೇಕಾಗಿದ್ದು, ಅದರಂತೆ ಸದರಿ ಸಭೆಗಳನ್ನು ನಡೆಸಲು ಹಣಕಾಸಿನ ಲಭ್ಯತೆ ಇಲ್ಲದಿರುವುದರಿಂದ ಕಾರಾನೆಯು ರೂ. 63 
ಕೋಟಿಗಳಿಗೂ ಮಿಕ್ಕಿ ಹಾನಿಯನ್ನು ಹೊಂದಿದ್ದು ತೀರಿಸಬೇಕಾದ ಹೊಣೆಗಾರಿಕೆಗಳು ರೂ. 54 ಕೋಟಿಗೂ ಮಿಕ್ಕಿ ಇರುತ್ತದೆ. ಗುತ್ತಿಗೆ ಒಪ್ಪಂದದಂತೆ 
2011-12ನೇ ಸಾಲಿನ ಗುತ್ತಿಗೆ ಹಣ ದಿನಾಂಕ 30-09-2011 ರೊಳಗೆ ಕಾರ್ಪಾನೆಗೆ ಪಾವತಿಸಬೇಕಾಗಿದ್ದು, ಅದರಿಂದ ಲಭ್ಯವಾಗುವ ಹಣವನ್ನು 
ಯಾವ-ಯಾವ ರೀತಿ ಯಾವ-ಯಾವ ಬಾಬ್ದುಗಳಿಗೆ ವೆಚ್ಚಮಾಡಬೇಕೆನ್ನುವ ಬಗ್ಗೆ ದಿನಾಂಕ 23-07-2011 ರಂದು ಕಾರ್ಪಾನೆಗೆ ಸಂಬಂಧಿಸಿದಂತಹ 
ರಾಜ್ಯ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯಿಸಿದ್ದು, ಅದರಂತೆ ಕಾರ್ಬಾನೆಯ 2006-07 ರಿಂದ 2010-11ನೇ ಸಾಲಿನ ವಾರ್ಷಿಕ 
ಮಹಾಸಭೆಗಳನ್ನು ದಿನಾ೦ಕ 31-03-2012ರ ಒಳಗೆ ನಡೆಸಲು ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡಂತೆ ಅದೇಶಿಸಿದೆ 
ಸರ್ಕಾರದ ಆದೇಶ ಸಂಖ್ಯೆ: ಸೇ 17 ಸಸಕಾ 2011, ಬೆಂಗಳೂರು, ದಿನಾಂಕ 23-12-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘ ಅಧಿನಿಯಮ 1959ರ ಪ್ರಕರಣದ 121 ರಡಿಯಲ್ಲಿ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕಲಂ 27(1)ನ್ನು ಸಡಿಲಿಸಿ ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಯಾನೆ ನಿ. ಸಂಗೂರ ಹಾವೇರಿ ಜಿಲ್ಲೆ ಇದರ 
2006-07ರಿಂದ 2010-11ನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ದಿನಾಂಕ 31-03-2012ರೊಳಗೆ ನಡೆಸಲು ಅನುಮತಿ ನೀಡಿದೆ. 
ಸೂಚನೆ: 
ಕರ್ನಾಟಕ ಸಹಕಾರ ಸಂಘ ಅಧಿನಿಯಮ 1959ರ ಪ್ರಕರಣ 271ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ 31-03- 
2012ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಅದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 27(1)ರ ಪ್ರಕರಣದ 
ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ.ಆರ್‌. 317 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ಕುಲಾಲಗುಂಡ ಬ್ರಹ್ಮಾರ್ಯ ಕುಂಬಾರರ ಸಂಘ, (ರಿ) ಮೈಸೂರು ಇದರ ಆಡಳಿತ ಮಂಡಳಿಯನ್ನು 
ರದ್ದುಗೊಳಿಸಿ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ. 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ 08-08-2011ರ ಪತ್ರದಲ್ಲಿ ಶ್ರೀ ಕುಲಾಲಗು೦ಡ ಬ್ರಹ್ಮಾರ್ಯ ಕುಂಬಾರರ ಸಂಘ, ಮೈಸೂರು, ಈ ಸಂಘದ ಬಗ್ಗೆ 
ಸಹಕಾರ ಸಂಘಗಳ ಉಪ ನಿಬಂಧಕರು ಮೈಸೂರು ಇವರು ಸಂಘದಲ್ಲಿನ ಕೆಲವೊಂದು ಆರೋಪಗಳ ಕುರಿತಂತೆ ಕರ್ನಾಟಕ ಸಂಘಗಳ ನೋಂದಣಿ 
ಕಾಯ್ದೆ 1960ರ ಕಲಂ 25ರಡಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮೈಸೂರು ಉಪವಿಭಾಗ ಮೈಸೂರು ರವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದ್ದು ಅದರಂತೆ, ವಿಚಾರಣಾಧಿಕಾರಿಗಳು, ಈ ಕೆಳಂಡಂತೆ ವರದಿ ಮಾಡುತ್ತಾ ಸಂಘದಲ್ಲಿ ಲೆಕ್ಕಪತ್ರಗಳನ್ನು 
2005-06 ರಿಂದ 2008-09ನೇ ಸಾಲುಗಳಲ್ಲಿ ಶ್ರೀ ಕೆ. ಟಿ. ಲಕ್ಷ್ಮಣ್‌ ಶೆಟ್ಟಿ ಇವರು ಅಧ್ಯಕ್ಷರೆಂದು ಹಾಗೂ ಸದರಿ ಅವಧಿಯಲ್ಲಿ ಶ್ರೀ ಕೆ. ಆರ್‌. 
ಸೋಮಶೇಖರ್‌ ಇವರು ಕಾರ್ಯದರ್ಶಿ ಎಂದು ಲೆಕ್ಕಪತ್ರಗಳನ್ನು ಮೈಸೂರು ಉಪನಿಬಂಧಕರ ಕಛೇರಿಗೆ ಸಲ್ಲಿಸಿದ್ದು, ಅದೇ ಅವಧಿಯಲ್ಲಿ ಶ್ರೀ ಚೆನ್ನಕೇಶವ 
ಇವರು ಅಧ್ಯಕ್ಷರೆಂದು ಹೇಳಿ ಸ್ವೀಕೃತಿಗಾಗಿ ಮೈಸೂರು ಉಪನಿಬಂಧಕರ ಕಛೇರಿಗೆ ಲೆಕ್ಕಪತ್ರಗಳನ್ನು ಸಲ್ಲಿಸಿರುತ್ತಾರೆ. 
ಸಂಘದ ಲೆಕ್ಕಪತ್ರಗಳನ್ನು 2 ಗುಂಪುಗಳು ತಮ್ಮದೇ ನಿಜವಾದ ಆಡಳಿತ ಮಂಡಳಿಯೆಂದು ಪರಿಗಣಿಸಲು ಉಪನಿಬಂಧಕರು ಮೈಸೂರು 
ರವರನ್ನು ಕೋರಿರುತ್ತಾರೆ. ಈ ರೀತಿ 2 ಗುಂಪುನವರು ಲೆಕ್ಕಪತ್ರಗಳನ್ನು ಸಲ್ಲಿಸಿ ಸ್ವೀಕೃತಿ ಕೋರಿದ್ದ ಬಗ್ಗೆ ನೈಜ ಆಡಳಿತ ಮಂಡಳಿಯನ್ನು ಗುರುತಿಸಲು 
ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 25ರಡಿ ವಿಚಾರಣೆ ಜರುಗಿಸಲಾಗಿದೆ. ವಿಚಾರಣಾ ವೇಳೆಯಲ್ಲಿ 2 ಗುಂಪಿನವರು ಕಾನೂನು 
ಅಥವಾ ಬೈಲಾ ಮಹಾಸಭೆ ಹಾಗೂ ಚುನಾವಣೆ ನಡೆಸಿರುವ ಕ್ರಮವು ಕಾನೂನುಬಾಹಿರವಾಗಿದ್ದು, ಆಯ್ಕೆ ಮಾಡಲಾಗಿರುವ ಬಗ್ಗೆ ದಾಖಲಾತಿಗಳನ್ನು 
ಒದಗಿಸಲು ವಿಫಲರಾಗಿರುತ್ತಾರೆ ಹಾಗೂ ವಿಚಾರಣಾಧಿಕಾರಿಗಳು ಸಂಘದ ಬೈಲಾ ರೀತ್ಯಾ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆಯನ್ನು ಹಾಗೂ 
ವಾರ್ಷಿಕ ಮಹಾಸಭೆಯನ್ನು 2 ಗುಂಪಿನವರು ನಡೆಸಲು ವಿಫಲರಾಗಿರುತ್ತಾರೆ೦ದು ಅಭಿಪ್ರಾಯ ಪಟ್ಟಿರುತ್ತಾರೆ. 
ಈಗಾಗಲೇ ಆಡಳಿತ ಮಂಡಳಿ ಸದಸ್ಯರ ಅವಧಿಯು ಮುಗಿದಿರುವುದರಿಂದ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಆಡಳಿತಾಧಿಕಾರಿಯನ್ನು 
ನೇಮಿಸಿರುವುದು ಸೂಕ್ತವೆಂದು ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳೂ ಮೈಸೂರು ಜಿಲ್ಲೆ ಹಾಗೂ ಉಪನಿಬಂಧಕರು ಮೈಸೂರು ಇವರು 


ರ್ಜಂ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಅಭಿಪ್ರಾಯಪಟ್ಟರುತ್ತಾರೆ. ಆದ್ದರಿಂದ ಉಪನಿಬಂಧಕರು ಮೈಸೂರು ಹಾಗೂ ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳು ಮೈಸೂರು ಜಿಲ್ಲೆ, ಮೈಸೂರು 
ರವರ ಅಭಿಪ್ರಾಯದಂತೆ ಮೇಲ್ಕಂಡ ಸಂಸ್ಥೆಗೆ ಕರ್ನಾಟಕ ಸ೦ಘಗಳ ನೋಂದಣಿ ಕಾಯ್ದೆ 1960ರ ಕಲ೦ 27ಎ ರನ್ವಯ ಪಸ್ತಾವನೆಯನ್ನು ಪರಿಗಣಿಸಲು 
ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಇ 161 ಸಸಂನೋ 2011, ಬೆಂಗಳೂರು, ದಿನಾಂಕ 07-01-2012 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಕುಲಾಲಗುಂಡ ಬ್ರಹ್ಮಾರ್ಯ ಕುಂಬಾರರ ಸಂಘ (ರಿ) ಬನುಮಯ್ಯ 
ರಸ್ತೆ ಮೈಸೂರು. ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27-ಎ ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಸಂಘ ಸಂಸ್ಥೆಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಮೈಸೂರು ಜಿಲ್ಲೆ, ಮೈಸೂರು ಇವರನ್ನು 
ಆಡಳಿತಾಧಿಕಾರಿಯನ್ನಾಗಿ ಅರು (06) ತಿ೦ಗಳ ಅವಧಿಗೆ ನೇಮಿಸಿ ಆದೇಶಿಸಿದೆ. 
ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತರಾದ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು 
ಹಸ್ತಾಂತರಿಸಿ ಸರ್ಕಾರಕ್ಕೆ ವರದಿಯನ್ನು ನೀಡಬೇಕೆಂದು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ. ಎಸ್‌. ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 318 ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ, ರಾಯಬಾಗ, ಬೆಳಗಾವಿ ಜಿಲ್ಲೆ ಇದರ 2000-01 ರಿಂದ 2010- 
11ನೇ ಸಾಲುಗಳ ವಾರ್ಷಿಕ ಮಹಾಸಭೆಯನ್ನು ಜರುಗಿಸಲು ಕಾಲಾವಧಿ ವಿಸ್ತರಿಸುವ ಕುರಿತು. 
ಓದಲಾಗಿದೆ: 1) ವಿಶೇಷಾಧಿಕಾರಿಗಳು, ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಯಾನೆ ನಿ, ರಾಯಬಾಗ ಇವರ ಪತ್ರ ಸಂಖ್ಯೆ: 
ರಾಸಸಕಾ/ವಾರ್ಷಿಕ ಮಹಾಸಭೆ/2011-12, ದಿನಾಂಕ 11-11-2011. 
2) ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರವರ ಪತ್ರ ಸಂಖ್ಯೆ: 
ಡಿಎಸ್‌ಕೆ/ಇಎಸ್‌ಟಿಎಸ್‌/54/2011-12, ದಿನಾಂಕ 25-11-2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಪತ್ರದಲ್ಲಿ ವಿಶೇಷಾಧಿಕಾರಿಗಳು, ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ. ರಾಯಬಾಗ, ಬೆಳಗಾವಿ ಜಿಲ್ಲೆ ಇವರು 
2000-01 ರಿಂದ 2010-11ನೇ ಸಾಲುಗಳ ವಾರ್ಷಿಕ ಮಹಾಸಭೆಗಳನ್ನು ದಿನಾಂಕ 30-09-2012ರಲ್ಲಿ ಜರುಗಿಸಲು ಅನುಮತಿ ನೀಡುವಂತೆ ಕಬ್ಬು 
ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರನ್ನು ಕೋರಿರುತ್ತಾರೆ. 
ಮೇಲೆ ಓದಲಾದ (2)ರಲ್ಲಿನ ಪತ್ರದಲ್ಲಿ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಲಾನೆ 
ನಿ, ರಾಯಬಾಗ, ಬೆಳಗಾವಿ ಜಿಲ್ಲೆ ಇವರು ಸದರಿ ಕಾರ್ಯಾನೆಯು 2000-01 ರಿಂದ 2010-11ನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ಜರುಗಿಸಲು 
ಹೆಚ್ಚಿನ ಹಣಕಾಸಿನ ಅವಶ್ಯಕತೆಯಿದ್ದು ಈಗ ಗುತ್ತಿಗೆದಾರರು ಪಾವತಿಸಿರುವ ಗುತ್ತಿಗೆ ಹಣವನ್ನು ಪ್ರಮುಖ ಶಾಸನಬದ್ಧ ಬಾಕಿಗಳನ್ನು ತೀರಿಸಲು 
ಉಪಯೋಗಿಸಲಾಗಿರುತ್ತದೆ. ಕಾರ್ಬಾನೆಯ ಹಣಕಾಸಿನ ಸಮಸ್ಯೆಗಳು ಇತ್ಯರ್ಥವಾಗದೆ ಬಾಕಿ ಇರುವುದರಿಂದ ಸದರಿ ಪ್ರಕರಣಗಳು ಇತ್ಯರ್ಥವಾದ 
ನಂತರ ವಿಶೇಷಾಧಿಕಾರಿಗಳು ನೀಡಿದ ವರದಿಯನ್ನು ಪರಿಶೀಲಿಸಿ ದಿನಾಂಕ 30-09-2012 ರವರೆಗೆ ವಾರ್ಷಿಕ ಮಹಾಸಭೆಯನ್ನು ಜರುಗಿಸಲು ಅನುಮತಿ 
ನೀಡಬಹುದಾಗಿದೆ ಎಂದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸರ್ಕಾರವು ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಅದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 30 ಸಸಕಾ 2010, ದಿನಾಂಕ : 05-01-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿಯಲ್ಲಿ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಯಭಾಗ ಸಹಕಾರ ಸಕ್ಕರೆ ಕಾರ್ಲಾನೆ ನಿ. ರಾಯಬಾಗ, ಬೆಳಗಾವಿ ಜಿಲ್ಲೆ ಇದರ 2000-01 
ರಿಂದ 2010-11ನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ದಿನಾಂಕ 30-09-2012ರೊಳಗಾಗಿ ಜರುಗಿಸಲು ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಪ್ರಕರಣ 27(1ರ ಅಡಿಯಲ್ಲಿ ಹಾಗೂ ಪ್ರಕರಣ 121(1)ರ ಅಡಿಯಲ್ಲಿ ಕಾಲಾವಕಾಶ ನೀಡಲಾಗಿದೆ. 
ಸೂಚನೆ: 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 27(1)ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾ೦ಕ 30-09- 
2012ರವೆರಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 27(1)ರ ಪ್ರಕರಣದ 
ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ.ಆರ್‌. 319 ಸಹಕಾರ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ೫೯೧ 





ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ರತ್ನಕುಮಾರ್‌, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಉಡುಪಿ ಜಿಲ್ಲೆ, ಇವರ ಮೇಲಿನ 
ಆರೋಪಗಳ ಬಗ್ಗೆ ಶಿಸ್ತು ಕ್ರಮ. 
ಓದಲಾಗಿದೆ: 1) ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪ್ರಸ್ತಾವನೆ ಸಂಖ್ಯೆ: ಸಿ2(3)ಪಅದೂ 
43/2006-07, ದಿನಾಂಕ 20-10-2008. 
2) ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಇಡಿ 211 ಡಿಜಿಡಿ 2007, ದಿನಾಂಕ 11-12-2008 
3) ಶ್ರೀ ರತ್ನಕುಮಾರ್‌ ಇವರ ಪ್ರತಿ ರಕ್ಷಣಾ ಹೇಳಿಕೆ ದಿನಾಂಕ 05-01-2009 
4) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 211 ಡಿಜಿಡಿ 2007, ದಿನಾಂಕ 30-04-2009 
5) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 23 ಡಿಜಿಪಿ 2010, ದಿನಾಂಕ 26-08-2010 
6) ವಿಚಾರಣಾ ವರದಿ ದಿನಾಂಕ 10-01-2011 
7) ಎರಡನೆ ಕಾರಣ ಕೇಳುವ ನೋಟೀಸ್‌ ದಿನಾಂಕ 01-08-2011 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ಪ್ರಸ್ತಾವನೆಯಲ್ಲಿ ಶ್ರೀ ರತ್ನಕುಮಾರ್‌, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, 
ಉಡುಪಿ ಜಿಲ್ಲೆ, ಇವರ ಮೇಲೆ ಬಂದಿದ್ದ ಆರೋಪಗಳ ಬಗ್ಗೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಕರಡು ದೋಷಾರೋಪಣಾ ಪಟ್ಟಿಯೊಂದಿಗೆ 
ಪ್ರಸ್ತಾಪಿಸಲಾಗಿತ್ತು. 
ಆರೋಪ-1 ಶ್ರೀ ರತ್ನಕುಮಾರ್‌, ಪ್ರಾಂಶುಪಾಲರು, ಆದ ನೀವು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಉಡುಪಿ ಜಿಲ್ಲೆ, ಉಡುಪಿ ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ, ಇಲಾಖೆ ಆದೇಶ ಅಥವಾ ಆಡಳಿತ ಪರಿಷತ್ತಿನ ಒಪ್ಪಿಗೆ ಇಲ್ಲದೇ ಪ್ರಥಮ ಟಿ.ಸಿ.ಹೆಚ್‌.ನ ಪ್ರತಿ ವಿದ್ಯಾರ್ಥಿಯಿಂದ ರೂ. 4,500/- 
ಹಾಗೂ ದ್ವಿತೀಯ ಟಿ.ಸಿ.ಹೆಚ್‌. ವಿದ್ಯಾರ್ಥಿಗಳಿಂದ ರೂ. 3,500/-ಹಣವನ್ನು ಅನಧಿಕೃತವಾಗಿ ವಸೂಲು ಮಾಡಿರುವುದು. ಸಭೆಯನ್ನು ರಚನೆ ಮಾಡಲು 
ಅಥವಾ ನಿರ್ವಹಣೆ ಮಾಡಲು ಸುತ್ತೋಲೆ ಇಲ್ಲದಿದ್ದರೂ ಶುಲ್ಕ ವಸೂಲಾದ ಬಗ್ಗೆ ನಡವಳಿ ಮಾಡಿ ವಸೂಲಾತಿ ಬಗ್ಗೆ ಸರ್ಕಾರದ ಆದೇಶವಿದ್ದು, ನೀವು 
ಅನಧಿಕೃತವಾಗಿ ವಿದ್ಯಾರ್ಥಿಗಳಿಂದ ಹೆಚ್ಚಿಗೆ ಶುಲ್ಕ ವಸೂಲು ಮಾಡಿರುತ್ತೀರಿ. ಹೆಚ್ಚಿನ ವಂತಿಗೆ ವಸೂಲು ಮಾಡಿ, ಅಧಿಕಾರ 
ದುರುಪಯೋಗಪಡಿಸಿಕೊಂಡಿರುವುದು. 
ಆರೋಪ-2 ಉಡುಪಿ ಪ್ರಥಮ ಹಾಗೂ ದ್ವಿತೀಯ ಡಿ.ಎಡ್‌. ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಹಣ ವಸೂಲು ಮಾಡಿರುವ ಬಗ್ಗೆ ಆಡಳಿತ ಸಮಿತಿ 
ಸಭೆಗೆ ಹಾಜರಾಗಲು ವಿವಿಧ ದಿನಾಂಕಗಳಲ್ಲಿ ಸಹಿ ಮಾಡಿದ್ದು, ನೀವು ಅನುಕೂಲಕ್ಕೆ ತಕ್ಕಂತೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದು, ಅನಧಿಕೃತವಾಗಿ 
ವಸೂಲು ಮಾಡಿರುವ ಹಣವನ್ನು ನಿಮ್ಮ ಹೆಸರಿನಲ್ಲಿರುವ ಖಾತೆಗೆ ಜಮಾ ಮಾಡಿಕೊಂಡಿರುವುದು. ಈ ರೀತಿ ಅನಧಿಕೃತವಾಗಿ ವಸೂಲು ಮಾಡಿದ 
ಹಣವನ್ನು ನಗದು ಪುಸ್ತಕಕ್ಕೆ ತೆಗೆದುಕೊಳ್ಳಲು ಅವಕಾಶ ಇಲ್ಲದಿದ್ದರೂ ಈ ಸಂಬಂಧ ಖರ್ಚು ವೆಚ್ಚಗಳನ್ನು ಅನಧಿಕೃತವಾಗಿ ತಾವೇ ನಿರ್ವಹಿಸಿರುವುದು. 
ಆರೋಪ-3 ಸರ್ಕಾರ ನಿಗಧಿಪಡಿಸಿರುವ ಪರೀಕ್ಷಾ ಶುಲ್ಕ ರೂ. 75/- ಎಂಬುದಾಗಿದ್ದರೂ ಪರೀಕ್ಷಾ ಕಾರ್ಯಕ್ಕೆ ಅಧಿಕ ವೆಚ್ಚ 
ಮಾಡಿರುವುದಿಲ್ಲದೇ ಇದಕ್ಕೆ ಸಂಬಂಧಿಸಿದ ರಶೀದಿಗಳನ್ನು ತಾವೇ ನಿರ್ವಹಿಸಿ ಅವಶ್ಯಕತೆಗಿಂತ ಹೆಚ್ಚಿನ ಹಣ ಖರ್ಚು ಮಾಡಿರುವುದು. 
ಆರೋಪ-4 ಅನಧಿಕೃತವಾಗಿ ವಸೂಲು ಮಾಡಿರುವ ವಂತಿಗೆಯಲ್ಲಿ ಸಮವಸ್ತ್ರ ಖರೀದಿಯನ್ನು ಉಡುಪಿ ಟೌನ್‌ನಲ್ಲಿ ಖರೀದಿಸದೇ ನಿಮಗೆ 
ಅನುಕೂಲವಾಗಲು ಮೈಸೂರಿನಲ್ಲಿ ಸಮವಸ್ತವನ್ನು ಖರೀದಿಸಿದ್ದು ಖರೀದಿಸಿ ನೀಡಿರುವ ಸಮವಸ್ತದ ಬಗ್ಗೆ ವಿದ್ಯಾರ್ಥಿಯರನ್ನು ವಿಚಾರಿಸಲಾಗಿ 
ಸಮವಸ್ತದ ಬೆಲೆಯು ಮಾರುಕಟ್ಟೆಯಲ್ಲಿ ರೂ. 150/- ರಿಂದ ರೂ. 200/-ಆಗಿದ್ದು, ನೀವು ಖರೀದಿಸಿದ ಸಮವಸ್ತದ ಬೆಲೆ ರೂ. 600/- ಎಂಬುದಾಗಿ 
ತಿಳಿಸಿರುವುದು. 
ಆರೋಪ-5 ಸಂಸ್ಥೆಯ ವಿದ್ಯುತ್‌ ಬಿಲ್ಲಿಗಾಗಿ ಡಿ.ಎಸ್‌.ಇ.ಆರ್‌.ಟಿ. ಬೆಂಗಳೂರು, ಇವರಿಂದ ಸಾಕಷ್ಟು ಹಣ ಮಂಜೂರಾಗಿದ್ದರೂ ಈ ಸಂಸ್ಥೆಯ 
ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿರುವ ವಿದ್ಯಾರ್ಥಿಗಳಿಂದ ವಿದ್ಯುತ್‌ ಶುಲ್ಕಕ್ಕಾಗಿ ಪ್ರತಿ ವಿದ್ಯಾರ್ಥಿಯಿಂದ ರೂ. 500/- ವಸೂಲು ಮಾಡಿರುವುದು. 
ಆರೋಪ-6 ಸಾಮಗ್ರಿಗಳ ಖರೀದಿ, ಸಾದಿಲ್ವಾರು ಬಿಲ್ಲನ್ನು ಟ್ಯಾಕ್ಸ್‌ ಇನ್‌ವಾಯ್ಬ್ಸ್‌ ಮೇಲೆ ಬಿಲ್ಲನ್ನು ತಯಾರಿಸಿ ಡ್ರಾ ಮಾಡಿ ಹಣ 
ಪಾವತಿಸಿರುವುದು. 
ಆರೋಪ-7 ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವತಿಯಿಂದ ನಡೆಸುವ ಟೆಲಿಕಾನ್ಫರೆನ್ಸ್‌ಗೆ ಡಯಟ್‌ ಅನುದಾನ ಹಾಗೂ ಎಸ್‌.ಎಸ್‌.ಎ. 
ನಿಧಿಯಿಂದ ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ತರಬೇತಿಗೆ ಉಪಯೋಗಿಸಿದ ರಶೀದಿಗಳಲ್ಲಿ ಜೆರಾಕ್ಸ್‌, ಜನರೇಟರ್‌ ಹಾಗೂ ಲೇಖನಾ 
ಸಾಮಗ್ರಿಗಳನ್ನು ಒಂದೇ ಅ೦ಗಡಿಯಲ್ಲಿ ಖರೀದಿಸಲಾಗಿದೆ. ಹಾಗೂ ಕೆಲವು ತರಬೇತಿಗಳಲ್ಲಿ ತರಬೇತಿ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸಿದ್ದು, ಅವರಿಗೆ 
ಮತ್ತೊಂದು ತರಬೇತಿಯಲ್ಲಿ ಆರ.ಪಿ.ಎಸ್‌. ಆಗಿ ಕಾರ್ಯನಿರ್ವಹಿಸಲು ಅನುಮತಿ ನೀಡಿದ್ದು, ಏಕ ಕಾಲದಲ್ಲಿಯೇ ಆರ್‌.ಪಿ.ಎಸ್‌. ಹಾಗೂ ಶಿಬಿರ 
ನಿರ್ದೇಶಕರ ಸಂಭಾವನೆಯನ್ನು ನೀಡಿರುತ್ತೀರಿ. ಎರಡು ಹುದ್ದೆಗಳಲ್ಲಿ ಕಾರ್ಯ ನಿರ್ವಹಿಸಿ ಸಂಭಾವನೆಯನ್ನು ಎರಡೂ ಹುದ್ದೆಗಳಿಗೂ ನೀಡಿರುವುದು. 
ಡಯಟ್‌ನ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಡಯಟ್‌ ಸಿ.ಆರ್‌.ಪಿ. ಬಿ.ಆರ್‌.ಸಿ. ಸಿಬ್ಬಂದಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯ ನಿರ್ವಹಿಸದೇ 
ಯಾವುದೇ ಸಂಭಾವನೆ ಇಲ್ಲ ಎಂಬುದಾಗಿ ಸೂಚನೆ ಇದ್ದರೂ ಎರಡು ಹುದ್ದೆಗಳಲ್ಲಿ ಏಕಕಾಲದಲ್ಲಿ ಕಾರ್ಯ ನಿರ್ವಹಿಸಿರುವವರಿಗೆ ಸಂಭಾವನೆ 
ನೀಡಲಾಗಿರುವುದು. 


೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೩, ೨೦೧೨ ಭಾಗ-೧ 





ಆರೋಪ-8 ಎನ್‌.ಎಸ್‌.ಎಸ್‌. ದಿನಾಂಕ 06-03-2007ರಲ್ಲಿ ಯುವಜನೋತ್ಸವಕ್ಕಾಗಿ ಶಿಬಿರದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಗೆ ರೂ. 
10,000/- ವೆಚ್ಚ ಮಾಡಿದೆ ಎಂದು ನಮೂದಿಸಲಾಗಿದ್ದು, ದಿನಾಂ೦ 31-03-2007ರಲ್ಲಿ ವಿದ್ಯಾರ್ಥಿಗಳಿಂದ ಅನಧಿಕೃತವಾಗಿ ವಸೂಲಾದ ಹಣ ರೂ. 
10,000/-ವನ್ನು ಖರ್ಚು ಮಾಡಿದೆ ಎಂದು ರಶೀದಿ ಇಟ್ಟಿರುವುದು ಹಣ ದುರುಪಯೋಗ ಪಡಿಸಿಕೊಂಡಿರುವುದು. 

ಆರೋಪ-9 ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರ ಭೇಟಿ ಕಾಲದಲಿ ಕಡಿಮೆ ಸಾಧನೆ ತೋರಿಸಿರುವ ಶಾಲೆಗಳಿಗೆ 
ಭೇಟಿ ನೀಡುವಂತೆ ಸೂಚಿಸಿದ್ದರೂ ನೀವು ನಿಯೋಜನೆ ಆದೇಶವಿಲ್ಲದೇ ಹಿರಿಯ ಉಪನ್ಯಾಸಕರ ಪ್ರವಾಸ ಕಾರ್ಯಕ್ರಮ ನೀಡಿ ಪ್ರವಾಸ ಮಾಡಬಾರದಾಗಿ 
ಕಚೇರಿ ಆದೇಶವನ್ನು ಹೊರಡಿಸಿ ಮೇಲಾಧಿಕಾರಿಗಳ ಆದೇಶವನ್ನು ದಿಕ್ಕರಿಸಿರುವುದು. 

ಆರೋಪ-10 ಡಯಟ್‌ನ ಪಿ.ಎಸ್‌.ಟಿ.ಇ. ವಿಭಾಗಕ್ಕೆ ಹಿರಿಯ ಉಪನ್ಯಾಸಕರನ್ನು ನೇಮಿಸುವಂತೆ ಅದೇಶವಿದ್ದರೂ ನೀವು ಏಕಪಕ್ಷೀಯವಾಗಿ 

ಉಪನ್ಯಾಸಕರಾದ ಶ್ರೀ ಶಂಕರಯ್ಯ, ಎಂಬುವರನ್ನು ಅನಧಿಕೃವಾಗಿ ವಂತಿಗೆ ವಸೂಲು ಮಾಡಲು ನೇಮಿಸಿಕೊಂಡು ನಿಯಮಗಳನ್ನು ಉಲ್ಲಂಘಿಸಿರುವುದು. 

ಮೇಲಿನ ಕ್ರಮ ಸಂಖ್ಯೆ (2)ರಲ್ಲಿ ಸದರಿಯವರ ಎರುದ್ಧ ಬಂದಿದ್ದ ಆರೋಪಗಳ ಹಿನ್ನೆಲೆಯಲ್ಲಿ ಅವರ ಎರುದ್ಧ ಕರ್ನಾಟಕ ನಾಗರೀಕ ಸೇವಾ 
ನಿಯಮ 11ರನ್ವಯ ಕಾರಣ ಕೇಳುವ ನೋಟೀಸು ಜಾರಿಗೊಳಿಸಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ ಆರೋಪಿತ ಅಧಿಕಾರಿಯು ತಮ್ಮ 
ಮೇಲಿನ ಆರೋಪಗಳನ್ನು ಅಲ್ಲಗಳೆದಿದ್ದರು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ಮತ್ತು (5)ರಲ್ಲಿ ಶ್ರೀ ರತ್ನಕುಮಾರ್‌, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಉಡುಪಿ 
ಜಿಲ್ಲೆ ಇವರ ಮೇಲಿನ ಆರೋಪಗಳ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಕೂಲಂಕುಷವಾಗಿ ವಿಚಾರಣೆ ಮಾಡುವುದು ಸೂಕ್ತವೆಂದು ಪರಿಗಣಿಸಿ 
ಸರ್ಕಾರವು ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಿಸಲಾಗಿತ್ತು. ಅದರಂತೆ ಕ್ರಮ ಸಂಖ್ಯೆ (6)ರಲ್ಲಿ ವಿಚಾರಣಾ ವರದಿಯು 
ಸರ್ಕಾರದಲ್ಲಿ ಸ್ವೀಕೃತವಾಗಿರುತ್ತದೆ. ಈ ವಿಚಾರಣಾ ವರದಿಯಲ್ಲಿ ಆರೋಪಿತರ ಮೇಲೆ ಹೊರಿಸಲಾಗಿದ್ದ 10 ಆರೋಪಗಳ ಪೈಕಿ ಕ್ರಮ ಸಂಖ್ಯೆ 6 ಮತ್ತು 
7ನೇ ಆರೋಪವು ಸಾಬೀತಾಗಿರುವುದಾಗಿ ತಿಳಿಸಿರುವುದರಿಂದ ಈ ವಿಚಾರಣಾ ವರದಿಯ ಪ್ರತಿಯನ್ನು ಆರೋಪಿತ ಅಧಿಕಾರಿಗೆ ಕ್ರಮ ಸಂಖ್ಯೆ (7)ರಲಿ 
ಎರಡನೆ ಕಾರಣ ಕೇಳುವ ನೋಟೀಸಿನ ವಿವರಣೆ ಕೊರಲಾಗಿತ್ತು ಅವಕಾಶ ನೀಡಲಾಗಿತ್ತು. ಆದರೆ, ಆರೋಪಿತ ಅಧಿಕಾರಿಯ ವಿಚಾರಣಾ ವರದಿಯಲ್ಲಿನ 
ಅಂಶಗಳ ಬಗ್ಗೆ ತಮ್ಮ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿರುವುದಿಲ್ಲ. ನಿಗದಿತ ಅವಧಿಯಲಿ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸದೇ ಇರುವುದರಿಂದ ಅವರ ಹೇಳಿಕೆ 
ಏನು ಇರುವುದಿಲ್ಲವೆಂದು ಪರಿಗಣಿಸಿದೆ. 

ಸದರಿಯವರ ಮೇಲಿನ ಆರೋಪಗಳ ಬಗ್ಗೆ ವಿಚಾರಣಾ ವರದಿಯನ್ನು ನಿಯಮಗಳನುಸಾರ ಕೂಲಂಕಷವಾಗಿ ಪರಿಶೀಲಿಸಲಾಗಿದೆ. ಆರೋಪ- 
5, 6 ಮತ್ತು 7ಕ್ಕೆ ಸಂಬಂಧಿಸಿದಂತೆ ಆರೋಪಿತರು ಪ್ರತಿರಕ್ಷಣಾ ಹೇಳಿಕೆಯಲ್ಲಿ ಪ್ರತಿಪಾದಿಸಿದ ಅಂಶಗಳ ಬಗ್ಗೆ ಸಮಂಜಸವಾದ ಕಾರಣಗಳು ಇಲ್ಲದೇ 
ಇರುವುದರಿಂದ ವಿವರಣೆಯನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ತೀರ್ಮಾನಿಸಿದ್ದು ಶ್ರೀ ರತ್ನಕುಮಾರ್‌, ಇವರ ಮೇಲೆ ಹೊರಿಸಲಾದ ಆರೋಪಗಳಿಗೆ 
ಸಂಬಂಧಿಸಿದಂತೆ ನಡೆದ ಇಲಾಖಾ ವಿಚಾರಣಾ ವರದಿಯಲ್ಲಿ ಆರೋಪಿತ ನೌಕರರು ಕರ್ನಾಟಕ ನಾಗರೀಕ ಸೇವಾ (ವರ್ತನೆ) ನಿಯಮಗಳು 1966ರ 
ನಿಯಮ 3 (0()(1)(11) ರನ್ನು ಉಲ್ಲಂಘಿಸಿರುವುದರಿಂದ ಆರೋಪಿತ ಅಧಿಕಾರಿಯು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ 
ಹಾಗೂ ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ-8 ರನ್ವಯ ಅವರ ವಾರ್ಷಿಕ ಬಡ್ತಿಯನ್ನು ಸಂಚಿತ ಪರಿಣಾಮರಹಿತವಾಗಿ ತಡೆಹಿಡಿಯುವ 
ದಂಡನೆ ವಿಧಿಸುವ ಹಾಗೂ ಸದರಿಯವರಿಂದ ಹೆಚ್ಚುವರಿಯಾಗಿ ಪಾವತಿಯಾಗಿರುವ ಹಣವನ್ನು ಇಲಾಖೆಗೆ ವಸೂಲಿ ಮಾಡುವುದು ಸೂಕ್ತವೆಂದು 
ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 23 ಡಿಜಿಪಿ 2010, ಬೆಂಗಳೂರು, ದಿನಾಂಕ : 09-01-2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ ರತ್ನಕುಮಾರ್‌, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಉಡುಪಿ 
ಜಿಲ್ಲೆ. ಇದರ ಮೇಲಿನ ಆರೋಪಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ-8 ill) 
ರನ್ವಯ ಅವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮರಹಿತವಾಗಿ ತಡೆಹಿಡಿಯುವ ದಂಡನೆ ವಿಧಿಸಿದೆ. ಹಾಗೂ ಸದರಿಯವರಿಂದ 
ಹೆಚ್ಚುವರಿ ಹಣವನ್ನು ಇಲಾಖೆಗೆ ಅವರಿಂದ ವಸೂಲಿ ಮಾಡುವ ದಂಡನೆಯನ್ನು ವಿಧಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 320 ಶಿಕ್ಷಣ ಇಲಾಖೆ (ಆಡಳಿತ) 


